೭೬ನೇ 
ಅಖಿಲ ಭಾರತ ಕನ್ನಡ ಸಾಹಿತ್ಯ 
ಸಮ್ಮೇಳನ, ಗದಗ 









ಭು ಸಾಹಿತ ಪರಿಷತ್ತು 
ಪಮಹಾಕವಿ ರಸ್ತೆ, ಚಾಮರಾನಪೇಟೆ 
i. ೫೬೦೦೧೮ 








೭೬ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಗದಗ 


ಹೂಸಗನ್ನಡ ವ್ಯಾಕರಣ 


ವಿದ್ವಾನ್‌ ಎಸ್‌. ರಂಗನಾಥ ಶರ್ಮ 





ಭ್ರ ಅಂಡ್ರು 


ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು- ೫೬೦೦೧೮ 


HOSAGANNADA VYAKARANA - AGrammar on the modern kannada 
by: Vidwan N. Ranganath Sharma 


Published by : Kannada Sahitya Parishat 
Pampa Mahakavi Road, Chamarajapet, Bangalore - 560018 
Pages: 126+x Price: Rs.50=00; 2010 


ಮುದ್ರಣದ ವರ್ಷ : ೨೦೧೦ 

ಪ್ರತಿಗಳು : ೧೦೦೦ 

ಬೆಲೆ : ಐವತ್ತು ರೂಪಾಯಿಗಳು 
© ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಪ್ರಕಟಣಾ ಸಮಿತಿ 


ಅಧ್ಯಕ್ಷರು — ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 
ಸಂಚಾಲಕರು - ಶ್ರೀ ಎಚ್‌.ಕೆ. ಮಳಲಿಗೌಡ 

ಸದಸ್ಯರು 

ಶ್ರೀ ಟಿ.ಎಸ್‌.ದಕ್ಷಿಣಾಮೂರ್ತಿ ಶ್ರೀ ಪುಂಡಲೀಕ ಹಾಲಂಬಿ 

ಡಾ. ಗಿರಡ್ಡಿ ಗೋವಿಂದರಾಜ ಡಾ. ಎಚ್‌. ಜಯಮ್ಮ ಕರಿಯಣ್ಣ 
ಪ್ರೊ. ಎಸ್‌.ಜಿ.ಸಿದ್ದರಾಮಯ್ಯ ಶ್ರೀ ಕುಂ.ವೀರಭದ್ರಪ್ಪ 

ಶ್ರೀ ಬಿ.ಆರ್‌.ಪೊಲೀಸ್‌ ಪಾಟೀಲ ಶ್ರೀ ಎಷ್ಟು ನಾಯ್ಕ 

ಶ್ರೀ ಮಾನಸ ಡಾ. ಬೈರಮಂಗಲ ರಾಮೇಗೌಡ 
ಶ್ರೀ ಪ್ರದೀಪ್‌ಕುಮಾರ ಕಲ್ಕೂರ 

ಸಮ್ಮೇಳನಾಧ್ಯಕ್ಷರು - ಡಾ. ಎಲ್‌. ಬಸವರಾಜು 


೭೫ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 


ನಿರ್ದೇಶಕರು ಇ ಶ್ರೀ ಮನು ಬಳಿಗಾರ್‌ 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 


ಮುಖಪುಟ ವಿನ್ಯಾಸ . ಶ್ರೀ ಶಿವು ವಿ. ಹೂಗಾರ 


ಮುದ್ರಣ : ಬಿ.ಎಂ.ಶ್ರೀ ಅಚ್ಚುಕೂಟ ಆಫ್‌ಸೆಟ್‌ ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು - ೧೮ 


ಅಧ್ಯಕ್ಷರ ನುಡಿ 

ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮರುಮುದ್ರಣಗೊಳ್ಳುತ್ತಿರುವ ಮತ್ತು ಹೊಸದಾಗಿ 
ಮುದ್ರಿತವಾಗುತ್ತಿರುವ ವಿವಿಧ ಪ್ರಕಾರಗಳ ಪುಸ್ತಕಗಳನ್ನು ಸಹೃದಯರು ಮೆಚ್ಚಿ 
ಸ್ವೀಕರಿಸಲು ಯೋಗ್ಯವಾಗುವಂತೆ ಆಕರ್ಷಕ ವಿನ್ಯಾಸಗಳಲ್ಲಿ ಸಿದ್ಧಪಡಿಸಿದ ಮೇಲೆ 
ಅವುಗಳ ಮಾರಾಟದ ಪ್ರಮಾಣ ಹೆಚ್ಚುತ್ತಿರುವುದನ್ನು ಕಂಡು ನನಗೆ 
ಮಹದಾನಂದವಾಗಿದೆ. ಓದುಗರು ಬಯಸುವ ಪುಸಕಗಳನ್ನು ಅವರ ಕೈಗೆ ತಲುಪುವಂತೆ 
ಮಾಡುವುದೇ ಪುಸ್ತಕೋದ್ಯಮದ ಪ್ರಾಥಮಿಕ ಆಶಯ. ಈ ಉದ್ಯಮವನ್ನು ಅತ್ಯಂತ 
ಗಂಭೀರವಾಗಿ ಪರಿಗಣಿಸಿ, ಕಾಲಕಾಲಕ್ಕೆ ಬದಲಾಗುತ್ತಿರುವ ಓದುಗರ ಅಭಿರುಚಿಗೆ 
ಸ್ಪಂದಿಸುತ್ತ, ಆ ಕ್ಷೇತ್ರದಲ್ಲಿ ಬಹು ವೇಗವಾಗಿ ಸಾಗುತ್ತಿರುವ ಪ್ರಕಾಶಕರ ನಡುವೆ 
ಕನ್ನಡ ಸರಸ್ವತಿಯ ಆರಾಧನೆ ಮಾಡುತ್ತಿದ್ದೇನೆಂದು ಭಾವಿಸಿ ಕನ್ನಡ ಸಾಹಿತ್ಯ ಪರಿಷತ್ತು 
ತಣ್ಣಗೆ, ನಿರುಮ್ಮಳವಾಗಿ ಇರುವ ಕಾಲ ಮುಗಿದುಹೋಯಿತು. ಹೊಸಕಾಲದ ಅಗತ್ಯಕ್ಕೆ 
ಅನುಗುಣವಾಗಿ ಬದಲಾಗುವುದರಲ್ಲೇ ಸಾಹಿತ್ಯ ಪರಿಷತ್ತಿನ ಜೀವಂತಿಕೆಯಿದೆಯೆಂದು 
ಬಲವಾಗಿ ನಂಬಿ ನಡೆಯುತ್ತಿರುವವನು ನಾನು. ಕನ್ನಡದಲ್ಲಿ ಇತ್ತೀಚೆಗೆ ಬರುತ್ತಿರುವ 
ವೈವಿಧ್ಯಮಯ ಪುಸ್ತಕಗಳನ್ನು ನೋಡಿದರೆ ಮೊದಲು ಅವುಗಳನ್ನು ಕಣ್ಣಿಗೊತ್ತಿಕೊಂಡು, 
ಮೃದುವಾಗಿ ಮೈದಡವಿ, ಸ್ವಲ್ಪ ಹತ್ತಿರದಿಂದಲೂ ನಂತರ ದೂರದಿಂದಲೂ ನೋಡಿ 
ಪುಳಕಗೊಂಡು ಪುಟ ತಿರುವಬೇಕೆನ್ನಿಸುತ್ತದೆ. ಪಂಚೇಂದ್ರಿಯಗಳಲ್ಲಿ ನಾಲಗೆಯೊಂದನ್ನು 
ಹೊರತುಪಡಿಸಿ ಉಳಿದವುಗಳೆಲ್ಲ ತಣಿಯದ ದಿವ್ಯಸುಖವನ್ನು ಖಂಡಿತ ಅನುಭವಿಸುತ್ತವೆ. 
ಪುಸ್ತಕಪ್ರೇಮಿಗಳು ಯಾರೂ ಈ ಭವಸುಖನಿಮಜ್ಜನದಿಂದ ಬಿಡಿಸಿಕೊಳ್ಳಲಾರರು. 


ಲೇಖಕ-ಮಾರಾಟಗಾರ-ಓದುಗರಿಗೆ ವಿಭಿನ್ನ ರೀತಿಯ ಸುಖವುಣ್ಣಿಸುವ 
ಪೈಪೋಟಿಯಲ್ಲಿ ಪುಸ್ತಕೋದ್ಯಮ ಮುಳುಗಿಹೋಗಿರುವಾಗ ಪರಿಷತ್ತು ತಟಸ್ಥ 
ತಲ್ಲೀನತೆಯಲ್ಲಿರುವುದು ಸಾಧ್ಯವೇ ಇಲ್ಲ. ಗತವೈಭವದ ಸಾಕ್ಷಿಯಾಗಿ ಉಳಿದಿರುವ, 
ಆದರೆ ಇವತ್ತಿನ ಅಭಿರುಚಿಗೆ ಸಲ್ಲದಂಥ ಮುಖಪುಟ, ವರ್ಣಸಂಯೋಜನೆ, ಚಿತ್ರ 
ವಿನ್ಯಾಸ, ಒಳಗಿನ ಕಾಗದಗಳನ್ನು ಸಂಪೂರ್ಣ ಬದಲಾಯಿಸಿ ಚಂದಗಾಣಿಸಿದರೆ 
ಮಾತ್ರ ಓದುಗರು ಹತ್ತಿರ ಬರುತ್ತಾರೆ, ಕೈಯಿಂದ ಎತ್ತಿ ನೋಡುತ್ತಾರೆ, ಕೊಳ್ಳುವ 
ಮನಸ್ಸು ಮಾಡುತ್ತಾರೆ, ಮನೆಯ ಕಪಾಟುಗಳನ್ನು ಪುಸ್ತಕಗಳಿಂದ ಅಲಂಕರಿಸುತ್ತಾರೆ. 
ಪುಸ್ತಕವೊಂದರ ಪುಟ ಪುಟಗಳಲ್ಲಿ ಪ್ರತಿಭೆ-ಪಾಂಡಿತ್ಯಗಳ ವಿದ್ಯುತ್‌ ಪ್ರವಾಹ ಹರಿದು 
ಓದುಗರನ್ನು ರಸರೋಮಾಂಚನಗೊಳಿಸುವುದು ಎಷ್ಟು ಮುಖ್ಯವೋ ನಮಗೆ ಬೇಕಾದ್ದು 
ಅದರಲ್ಲೇನೋ ಇದೆ ಎನ್ನುವ ಸೂಚನೆ ಪುಸ್ತಕದತ್ತ ನೋಟ ಹಾಯಿಸುತ್ತಿದ್ದಂತೆ 
ಸಿಗುವುದೂ ಅಷ್ಟೇ ಮುಖ್ಯ. ಆಧುನಿಕ ಮುದ್ರಣ ತಂತ್ರಜ್ಞಾನದ ಸಾಧ್ಯತೆಗಳನ್ನು 
ಸಮರ್ಪಕವಾಗಿ ಅಳವಡಿಸಿಕೊಳ್ಳುವುದರಿಂದಲೂ ಯಶಸ್ಸಿನ ಹೆದ್ದಾರಿ 
ನಿರ್ಮಾಣವಾಗುತ್ತದೆಂಬ ಮಾತೂ ಸತ್ಯವೇ. ಇಷ್ಟೆಲ್ಲಾ ಚಿಂತನ-ಮಂಥನ, ಪರೀಕ್ಷೆ- 
ಪ್ರಯೋಗ, ಅವಲೋಕನ-ಪರಾಮರ್ಶನಗಳ ಪರಿಣಾಮವಾಗಿಯೇ ವರ್ತಮಾನದ 


IV 
ಪುಸ್ತಕ ಪ್ರಕಟಣೆಯ ತುರುಸಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆತ್ಮವಿಶ್ವಾಸದ ಮತ್ತು 
ಹೆಮ್ಮೆಯ ಹೆಜ್ಜೆಗಳನ್ನು ಇಡಲು ಸಾಧ್ಯವಾಗಿದೆ. ಬೆ೦ಗಳೂರು ಮತ್ತು ಹೊರಗೆ 
ನಡೆಯುತ್ತಿರುವ ಪುಸ್ತಕ ಮೇಳ-ಪುಸ್ತಕ ಪ್ರದರ್ಶನಗಳಲ್ಲಿ ಜಯಭೇರಿ ಬಾರಿಸಲು 
ಸಾಧ್ಯವಾಗಿದೆ. ೨೦೦೯ರ ಕನ್ನಡ ರಾಜ್ಯೋತ್ಸವದ ನೆನಪಿಗೆ ಏರ್ಪಡಿಸಿದ್ದ ಪುಸ್ತಕ 
ಪ್ರದರ್ಶನ ಮತ್ತು ಮಾರಾಟದಲ್ಲಿ ದಾಖಲೆಯ ವಹಿವಾಟು ನಡೆಸಲು ಸಾಧ್ಯವಾಗಿದೆ. 
ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲ್ಲೂಕು ಘಟಕಗಳು ಸಮ್ಮೇಳನಗಳ 
ಸಂದರ್ಭದಲ್ಲಿ ಭರವಸೆಯಿ೦ದ ಪುಸ್ತಕಗಳನ್ನು ಹೊರತರಲು ಸಾಧ್ಯವಾಗಿದೆ. ಇದನ್ನೆಲ್ಲ 
ಸಾಧ್ಯವಾಗಿಸುವುದಕ್ಕೆ ಕಾರಣರಾದ ಕನ್ನಡ ಪುಸ್ತಕಪ್ರೇಮಿಗಳನ್ನು ಅಭಿನ೦ದಿಸಬೇಕಾಗಿದೆ. 


೨೦೧೦ ಫೆಬ್ರವರಿ ೧೯ ರಿಂದ ೨೧ ರವರೆಗೆ ಮೂರು ದಿನಗಳ ಕಾಲ 
ಗದಗದಲ್ಲಿ ನಡೆಯಲಿರುವ ೭೬ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 
ನೆನಪಿಗಾಗಿ ೭೬ ಕೃತಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸುತ್ತಿದೆ. ಕನ್ನಡ 
ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನೂ ಒಳಗೊಳ್ಳಲಿರುವ ಈ ಪುಸ್ತಕಗಳ ಆಯ್ಕೆಗೆ ಅವುಗಳ 
ಗುಣಮಟ್ಟವೇ ಮೂಲ ಬಂಡವಾಳವಾಗಿದೆ. ಪರಿಷತ್ತು ತಮ್ಮ ಒಂದು ಪುಸ್ತಕವನ್ನು 
ಪ್ರಕಟಿಸಬೇಕೆಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ನಾಡಿನ ಮೂಲೆಮೂಲೆಗಳಿಂದ 
ಲೇಖಕರು ಪತ್ರ ಬರೆದು ವಿನಂತಿ ಮಾಡಿಕೊಳ್ಳುತ್ತಾರೆ. ಅನೇಕರು ಹಸ್ತಪ್ರತಿಗಳನ್ನೇ 
ಕಳುಹಿಸಿಕೊಡುತ್ತಾರೆ. ಜಿಲ್ಲಾಧ್ಯಕ್ಷರುಗಳ ಮೂಲಕ ಒತ್ತಾಯ ತರುತ್ತಾರೆ. ಅಂಥ 
ಮನವಿಗಳು ವರ್ಷವೊಂದರಲ್ಲಿ ಸಾವಿರವನ್ನೂ ಮೀರುತ್ತವೆ. ಹಾಗೆ ಎಲ್ಲ ಪುಸ್ತಕಗಳನ್ನೂ 
ಮರುಮಾತಿಲ್ಲದೆ ಪ್ರಕಟಿಸುವುದು ಪರಿಷತ್ತಿಗೆ ಸಾಧ್ಯವೂ ಇಲ್ಲ, ಅದು ಸಾಧುವೂ 
ಅಲ್ಲ. ಪುಸ್ತಕದ ಶಕ್ತಿ-ಯೋಗ್ಯತೆಗಳನ್ನು ಜರಡಿಯಾಡಿ ಅಂತಿಮ ನಿರ್ಧಾರವನ್ನು 
ತೆಗೆದುಕೊಳ್ಳುವ ಪರಿಶೀಲನಾ ಸಮಿತಿಯ ಅಗ್ನಿದಿವ್ಯವನ್ನು ಎದುರಿಸಿಯೇ ಕೃತಿ 
ಪ್ರಕಟಗೊಳ್ಳಬೇಕಾಗುತ್ತದೆ. ಈ ಬಾರಿಯ ಅಕ್ಷರಜಾತ್ರೆಯನ್ನು ಅರ್ಥಪೂರ್ಣವಾಗಿ 
ಸಿ೦ಗರಿಸುವುದಕ್ಕಾಗಿಯೇ ಸಜ್ಜುಗೊಂಡಿರುವ ಈ ಪುಸ್ತಕಗಳು ಪ್ರೀತಿಸುವ ಸಹೃದಯರ 
ಮಡಿಲನ್ನು ಸೇರಲಿ, ಅವರ ಜ್ಞಾನಭಂಡಾರವನ್ನು ವಿಸರಿಸಲಿ, ಅವರನ್ನು ರಸಾನಂದದಲ್ಲಿ 
ಮುಳುಗಿಸಲಿ ಎಂದು ಹಾರೈಸುತ್ತೇನೆ. ಓದುಗರ ರಚನಾತ್ಮಕ ಸಲಹೆ ಮತ್ತು ಪ್ರತಿಕ್ರಿಯೆಗಳಿಗೆ 
ಸದಾ ಸ್ವಾಗತವಿದೆ. 


ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ನಿವೇದನೆ 


ಈಗ ಪ್ರಚಲಿತವಾಗಿರುವ ಕನ್ನಡ ಭಾಷೆಗೆ ಅನುಗುಣವಾದ ವ್ಯಾಕರಣ 
ಗ್ರಂಥವನ್ನು ರಚಿಸಬೇಕೆಂಬ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು 
ಒಂದು ಸಮಿತಿಯನ್ನು ಗೊತ್ತು ಮಾಡಿ ಸಮಾಲೋಚನೆಗಾಗಿ ಕರೆದರು. ಅದರಲ್ಲಿ 
ಈ ವಿಷಯವನ್ನು ಪರಿಶೀಲಿಸಿ ಒಂದು ವ್ಯಾಕರಣ ಗ್ರಂಥವನ್ನು ರಚಿಸುವುದು 
ಅವಶ್ಯಕವೆಂದು ನಿರ್ಣಯವಾಯಿತು. ಅದನ್ನು ನಾನು ಬರೆಯಬೇಕೆಂದು ಸಮಿತಿಯು 
ಅಭಿಪ್ರಾಯಪಟ್ಟಿತು. ನಾನು ಈ ಕಾರ್ಯವನ್ನು ವಹಿಸಿಕೊಳ್ಳಲು ಮೊದಲು ಒಪ್ಪಲಿಲ್ಲ. 
ಅದಕ್ಕೆ ನನ್ನ ಮನಸ್ಸಿನಲ್ಲಿದ್ದ ಕಾರಣಗಳು ಇವು- 


೧. ಈಗ ಕನ್ನಡ ಭಾಷೆ ಬಹುಮುಖವಾಗಿ ಬೆಳೆದಿದೆ. ಶಬ್ದಗಳು ನಾನಾ 
ರೂಪಾಂತರಗಳನ್ನು ತಳೆದಿವೆ. ವಾಕ್ಕರಚನೆಯಲ್ಲಿ ನೂತನ ಪ್ರಯೋಗಗಳು 
ಗೋಚರಿಸಿವೆ. ಇವೆಲ್ಲವನ್ನೂ ನಿಯಮಗಳಿಗೆ ಅಳವಡಿಸುವಂತೆ ವ್ಯಾಕರಣವನ್ನು 
ರಚಿಸುವುದು ಸುಲಭವಲ್ಲ, ನನಗೆ ಅಶಕ್ಕವಾದದ್ದೇ. 


೨. ಬರೆಯಬೇಕಾದ ವ್ಯಾಕರಣಕ್ಕೆ ಯಾವ ಗ್ರಂಥವನ್ನು ಪ್ರಮಾಣವೆಂದಿಟ್ಟು 
ಕೊಳ್ಳಬೇಕು? ಹಳಗನ್ನಡ ವ್ಯಾಕರಣದ ನಿಯಮಗಳಲ್ಲಿ ಬಹುಭಾಗ ಹೊಸಗನ್ನಡಕ್ಕೆ 
ಅನ್ವಯಿಸುವುದಿಲ್ಲ. ಇರುವ ಕೆಲವು ಹೊಸಗನ್ನಡ ವ್ಯಾಕರಣಗಳು ಶಾಲೆಗಳ ಪಠ್ಯಪುಸ್ತಕದ 
ದೃಷ್ಟಿಯಿಂದ ಬರೆದವು. ಕೆಲವು ವಿಸೃತ, ಕೆಲವು ಸಂಕ್ಷಿಪ್ತ, ಕೆಲವು ಭಾಷೆಯ 
ಏಕದೇಶವನ್ನು ಮಾತ್ರ ಪರಿಶೀಲಿಸತಕ್ಕವು. ಅಂಥ ಇನ್ನೊಂದು ಪುಸ್ತಕವನ್ನು ಬರೆಸುವ 
ಉದ್ದೇಶ ಪರಿಷತ್ತಿಗೆ ಇರಲಾರದು. 


೩. ಕನ್ನಡದಲ್ಲಿ ಹಲವಾರು ಪ್ರಾದೇಶಿಕ ಭೇದಗಳಿವೆ. ಅವೆಲ್ಲವನ್ನೂ 
ಸಂಗ್ರಹಿಸಿದರೆ. ಬೃಹದ್ದಂಥವಾದೀತು. ಪ್ರಾದೇಶಿಕ ಪ್ರಯೋಗಗಳು ವ್ಯಾಕರಣ 
ದೃಷ್ಟಿಯಿಂದ ಸಾಧುವೆನ್ನಬೇಕೆ? ಹಾಗೆನ್ನಲು ಪ್ರಮಾಣಭೂತವಾದ ಶಾಸ್ತ್ರಜ್ನನು 
ಯಾರು? ನಾನು ಬರೆಯುವುದು ವಿವಾದಗಳಿಗೆ ಕಾರಣವಾಗಬಹುದು- ಇತ್ಯಾದಿ. 

ಆದರೆ ಸಮಾಲೋಚನಾ ಸಮಿತಿಯ ವಿದ್ವನ್ಮಿತ್ರರು ಈ ಪುಸ್ತಕವನ್ನು ನಾನು 


ಬರೆಯಬೇಕೆಂದು ಆದರದ ಆಗ್ರಹವನ್ನು ತಂದರು. “ಪುಸ್ತಕವು ಜನಸಾಮಾನ್ಯರಿಗೆ 
ಅನುಕೂಲಿಸುವ ಕೈಪಿಡಿಯಾಗಿದ್ದರೆ ಸಾಕು. ಕನ್ನಡವನ್ನು ಸ್ವಲ್ಪ ಮಟ್ಟಿಗೆ ಬಲ್ಲವರಿಗೆ 


ಮಾರ್ಗದರ್ಶನವನ್ನೀಯುವುದು ಉದ್ದೇಶ. ಇದ್ದುದರಲ್ಲಿ ಶುದ್ಧವಾಗಿ ಮಾತಾಡಲೂ 
ಬರೆಯಲೂ ಅವರಿಗೆ ನೆರವಾಗಬೇಕು. ಹೊಸ ಲೇಖಕರಿಗೆ "ಯಾವ ಮಾತು 
ಸರಿ-ಯಾವುದು ತಪ್ಪು' ಎಂಬ ಅರಿವಾಗಬೇಕು. ಪ್ರಾದೇಶಿಕ ಭೇದಗಳನ್ನು 
ಸಂಗ್ರಹಿಸಬೇಕಾಗಿಲ್ಲ. ಈಗ ಗ್ರಂಥಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವ ಕನ್ನಡವನ್ನು 
ಗಮನದಲ್ಲಿರಿಸಿಕೊಳ್ಳಬಹುದು. ಪರ್ಯಾಯವಾಗಿ ಶಾಲೆಯ ಕನ್ನಡ ವಿದ್ಯಾರ್ಥಿಗಳಿಗೆ 
ಉಪಯೋಗವಾದರೆ ಒಳ್ಳೆಯದೇ. ಕೂಲಂಕಷವಾದ ವ್ಯಾಕರಣ ವಿಚಾರವೇನೂ 
ಅಪೇಕ್ಷಣೀಯವಲ್ಲ. ಬರೆಯುವ ವಿಧಾನದಲ್ಲಿ ನೀವು ಸ್ವತಂತ್ರರು” ಎಂದು 
ತಿಳಿಸಿದರು. ಸಮಿತಿಯವರ ಪ್ರೀತ್ಯಾದರಗಳಿಗೆ ನಾನು ಮಣಿಯಬೇಕಾಯಿತು. 


ಮೇಲ್ಕಂಡ ನುಡಿಗಳಿಂದ ಈ ಪುಸ್ತಕದ ಉದ್ದೇಶ, ವ್ಯಾಪ್ತಿ, ಪರಿಮಿತಿಗಳು 
ಸ್ಪಷ್ಟವಾಗುತ್ತವೆ. 


ನಮ್ಮ ಕನ್ನಡ ಬೆಳೆಯಲು ವಿಪುಲವಾಗಿ ಹೊಸ ಶಬ್ದಗಳೂ ಅರ್ಥವತ್ತಾದ 
ಪ್ರಯೋಗ ವಿಶೇಷಗಳೂ ಬೇಕಾಗಿವೆ. ಬೆಳವಣಿಗೆ ಸಹಜವೂ ಸುಂದರವೂ 
ಆರೋಗ್ಯಪೂರ್ಣವೂ ಆಗಿರಬೇಕಲ್ಲದೆ, ರೋಗರೂಪವಾದ ವಿಕಾರವಾಗಬಾರದು. 
ಭಾಷೆಯ ಸೌಂದರ್ಯವನ್ನೂ ಆರೋಗ್ಯವನ್ನೂ ನೋಡಿಕೊಳ್ಳತಕ್ಕದ್ದು ವ್ಯಾಕರಣವಲ್ಲದೆ 
ಇನ್ನಾವುದು? 


ಹಲವು ಮುಖಗಳಲ್ಲಿ ಬೆಳವಣಿಗೆಯನ್ನೋ ವಿಕಾರವನ್ನೋ ಪಡೆದ 
ಹೊಸಗನ್ನಡಕ್ಕೆ ಎಲ್ಲರೂ ಒಪ್ಪಬಹುದಾದ ಪ್ರಮಾಣಸೂತ್ರವಿಲ್ಲದಿರುವಾಗ ವ್ಯಾಕರಣವನ್ನು 
ರಚಿಸುವುದು ಕಠಿಣವೇ. ಸಮಾಲೋಚನಾ ಸಮಿತಿಯು ಸೂಚಿಸಿದಂತೆ ಪ್ರಚುರ 
ಪ್ರಯೋಗಗಳನ್ನು ಆಧರಿಸಿ ಈ ಪುಸ್ತಕವನ್ನು ರೂಪಿಸಲು ಯತ್ನಿಸಿದ್ದೇನೆ. 
ಆಡುಮಾತುಗಳನ್ನು ಸ್ವಲ್ಪಮಟ್ಟಿಗೆ ದೂರೀಕರಿಸಿ ಆದಷ್ಟು ವ್ಯಾಕರಣಕ್ಕೆ ಹತ್ತಿರದಲ್ಲಿರುವ 
ಶಬ್ದಗಳನ್ನು ಸರಿಯೆಂದು ಅಂಗೀಕರಿಸಲಾಗಿದೆ. ನಿಯಮಗಳನ್ನು ಪರಿಮಿತಗೊಳಿಸಿ 
ಉದಾಹರಣೆಗಳ ಪ್ರದರ್ಶನದಿಂದ ಸಿದ್ದರೂಪಗಳ ಪರಿಚಯವನ್ನು ಮಾಡಿಸಲು 
ಉದ್ದೇಶಿಸಿದೆ. ಇದು ಸಾಮಾನ್ಯ ಜನತೆಗಾಗಿ ರೂಪಿಸಿದ ಒಂದು ಕೈಪಿಡಿ. ಆದ್ದರಿಂದಲೇ 
ಇದರಲ್ಲಿ ಸಮಗ್ರತೆಯನ್ನು ಕಾಣಲು ಯತ್ನಿಸಬಾರದಾಗಿ ವಿಜ್ಞಾಪಿಸುತ್ತೇನೆ. ಏಕೆಂದರೆ, 
ಈಗ ಪ್ರಚುರಪ್ರಯೋಗದಲ್ಲಿರುವ ಕೆಲವು ಶಬ್ದಗಳ ಮತ್ತು ವಾಕ್ಯಗಳ ಸಾಧುತ್ತವನ್ನು 
ವ್ಯಾಕರಣದ ದೃಷ್ಟಿಯಿಂದ ಹೇಳುವುದು ಸಮಸ್ಯೆಯಾಗಿದೆ. ಉದಾಹರಣೆಗೆ: 


೧. ಈ ಪುಸ್ತಕದಲ್ಲಿನ ವಿಷಯ-="ಪುಸ್ತಕದಲ್ಲಿ' ಎಂಬ ಸಪ್ತಮ್ಯಂತದ ಮೇಲೆ 
ಮತ್ತೆ ಷಷ್ಠೀವಿಭಕ್ತಿ ಬಂದದ್ದು ಹೇಗೆ? ಬಂದರೂ "ಪುಸ್ತಕದಲ್ಲಿ * ಅ  ಪುಸ್ತಕದಲ್ಲಿಯ' 
ಎಂದಾಗಬೇಕಲ್ಲವೇ? 


೨. ಆದ್ದರಿಂದ, ಆದುದರಿಂದ, ಆದದ್ದರಿಂದ ಇ ಇವುಗಳಲ್ಲಿ ಯಾವುದು 
ಸರಿ? ನನ್ನ ಅಭಿಪ್ರಾಯದಲ್ಲಿ "ಆದುದು * ಅದರಿಂದ' ಎಂಬೆರಡು ಶಬ್ದಗಳು ಇಲ್ಲಿ 
ಸೇರಿವೆ. "ಆದುದು' ಎಂಬುದು ಪೂರ್ವವಾಕ್ಕಕ್ಕೆ ಸೇರಿದುದು. "ಆದುದರಿಂದ' 
ಎಂದು ಈ ಶಬ್ದಗಳ ಮೂಲರೂಪವಿರಬೇಕು. 


೩. ಬುದ್ಧಿಯಿರುವವನು- ಈ ಶಬ್ದದ ನಿಷ್ಪತ್ತಿ ಹೇಗೆ? “ಇರುವವನು' 
ಮನುಷ್ಯ. "ಇರುವ ಬುದ್ಧಿ ಯಾರಿಗೋ ಅವನು' ಎಂಬ ಅರ್ಥ ಬರುವುದು ಹೇಗೆ? 
"ಬುದ್ಧಿ ಯಾರಲ್ಲಿ ಇರುವುದೋ ಅವನು ಇರುವವನು' ಎಂದು ಅಧಿಕರಣಾರ್ಥದಲ್ಲಿ 
ಕೃತ್‌ ಪ್ರತ್ಯಯವನ್ನು ಹೇಳಬೇಕಾಗುತ್ತದೆ. ಹೀಗೆ “ಕಾಲುಮುರಿದ ಕೋಳಿ' ಮೊದಲಾದ 
ಶಬ್ದಗಳೂ ಪರಿಶೀಲನೀಯ. 


೪. ಸರ್ಕಾರದಿಂದ ಆಜ್ಞೆಯನ್ನು ಹೊರಡಿಸಲಾಗುವುದು- ಇದು ಕರ್ತರಿ 
ಪ್ರಯೋಗವೆ? ಕರ್ಮಣಿ ಪ್ರಯೋಗವೆ? "ಸರ್ಕಾರವು ಆಜ್ಞೆಯನ್ನು ಹೊಡಡಿಸಿದೆ' 
ಎಂಬ ವಾಕ್ಕದ ರೂಪಾಂತರವಿದು. ಕರ್ತರಿ ಪ್ರಯೋಗವಾದರೆ "ಸರ್ಕಾರದಿಂದ' 
ಎಂಬಲ್ಲಿ ತೃತೀಯಾವಿಭಕ್ತಿ ಹೇಗೆ? ಕರ್ಮಣಿ ಪ್ರಯೋಗವಾದರೆ “ಆಜ್ಞೆಯನ್ನು” ಎಂಬಲ್ಲಿ 
ದ್ವಿತೀಯಾ ವಿಭಕ್ತಿ ಹೇಗೆ? ಉಭಯ ಪಕ್ಷಗಳಲ್ಲಿಯೂ ಯಾವುದು "ಆಯಿತು'? 


೫. ನನ್ನ ಅನಾರೋಗ್ಯ ಮತ್ತು ಹಣದ ಅಭಾವದಿಂದ ಗ್ರಂಥದ ಪ್ರಕಟನೆ 
ನಡೆಯಲಿಲ್ಲಾ “ಇಂದ' ಪ್ರತ್ಯಯಕ್ಕೆ ಅನಾರೋಗ್ಯ ಶಬ್ದದೊಡನೆ ಅನ್ವಯ ಬರುತ್ತದೆಯೆ? 


ಶ್ರೀ ಬಿ. ಮಲ್ಲಪ್ಪನವರು ರಚಿಸಿದ "ಶಬ್ದಾದರ್ಶ' ಎಂಬ ವ್ಯಾಕರಣವು ಕನ್ನಡ 
ನಾಡಿನಲ್ಲಿ ತುಂಬ ಮನ್ನಣೆಯನ್ನು ಗಳಿಸಿದ ಗ್ರಂಥ. ಅದರಿಂದ ನಾನು ಪಡೆದ 
ಉಪಕಾರ ಅತಿಶಯವಾದದ್ದು. ಅದರ ಉಪಬ್ಬಂಹಣವೇ ಈ ಪುಸ್ತಕವೆಂದರೂ 
ಸಲ್ಲುವುದು. ಅಲ್ಲದೆ ಪ್ರೊ!! ಟಿ.ಎನ್‌. ಶ್ರೀಕಂಠಯ್ಯನವರ ಕನ್ನಡ ಮಧ್ಯಮ ವ್ಯಾಕರಣ, 
ಪಂಡಿತ ಚಿನ್ನಪ್ಪ ಎರೆಸೀಮೆಯವರ ಕನ್ನಡ ವ್ಯಾಕರಣದರ್ಪಣ- ಇವುಗಳಿಂದಲೂ 
ನಾನು ನೆರವನ್ನು ಪಡೆದಿದ್ದೇನೆ. ಇವರೆಲ್ಲರಿಗೂ ನಾನು ಖಣಿ. 


ಇದು "ಹೊಸಗನ್ನಡ ವ್ಯಾಕರಣ'ವಾದರೂ ಪ್ರಾಚೀನ ಕಾವ್ಯಗಳನ್ನೋದತಕ್ಕವರಿಗೆ 


ನೆರವಾಗಲೆಂದು ಹಳಗನ್ನಡ, ನಡುಗನ್ನಡಗಳಿಗೆ ಸಂಬಂಧಿಸಿದ ಅಂಶಗಳನ್ನು 
ಅನುಬಂಧಗಳಲ್ಲಿ ಸೇರಿಸಿದ್ದೇನೆ. ಇದಕ್ಕೆ ಕೇಶಿರಾಜನ ಶಬ್ದಮಣಿದರ್ಪಣ, 
ಭಟ್ಟಾಕಳಂಕನ ಶಬ್ದಾನುಶಾಸನ, ಶ್ರೀ ಬಿ. ಮಲ್ಲಪ್ಪನವರ ಶಬ್ದಾದರ್ಶಗಳಿಂದ 
ಉಪಕ್ಕತನಾಗಿದ್ದೇನೆ. ಕಡೆಯಲ್ಲಿರುವ "ಶಬ್ದಶುದ್ಧಿ ಎಂಬ ಅನುಬಂಧವು 
ಶಬ್ದಕೋಶದಂತೆ ಉಪಯುಕ್ತವಾದೀತೆಂದು ನನ್ನ ಎಣಿಕೆ. 


ಈ ಗ್ರಂಥದಿಂದ ಕನ್ನಡ ಬಾಂಧವರಿಗೆ ಅತ್ಯಲ್ಪ ಪ್ರಯೋಜನವಾದರೂ 


ಹೊಸಗನ್ನಡವನ್ನು ವ್ಯವಸ್ಥೆಗೊಳಿಸಲು ಸಮಗ್ರವಾದ ಒಂದು ವ್ಯಾಕರಣ ಗ್ರಂಥ ಬೇಕೆಂಬ 
ಅಭಿಪ್ರಾಯ ವಿದ್ವಾಂಸರಲ್ಲಿ ಮೂಡಿದರೂ ನನ್ನ ಶ್ರಮ ಸಾರ್ಥಕ. 


ಬೆಂಗಳೂರು ಎನ್‌. ರಂಗನಾಥಶರ್ಮ 


“ap F358 0 ಈ ಘಿ 


ಪರಿವಿಡಿ 


ಅಕ್ಷರ ಪ್ರಕರಣ 
ಸಂಧಿ ಪ್ರಕರಣ 
ನಾಮಪದ ಪ್ರಕರಣ 


ಕಾರಕ ಪ್ರಕರಣ 


ಸ್ತ್ರೀ ಪ್ರತ್ಯಯಗಳು 


ತದಿತಾಂತ ಪ್ರಕರಣ 
೦ 


ತದ್ಭವ ಪ್ರಕರಣ 
ಸಮಾಸ ಪ್ರಕರಣ 


ಕ್ರಿಯಾಪದ ಪ್ರಕರಣ 


. ಕೃದಂತ ಪ್ರಕರಣ 


ಅವ್ಯಯ ಪ್ರಕರಣ 
ದ್ವಿರುಕ್ತಿ ಪ್ರಕರಣ 


- ಪ್ರಯೋಗ ಪ್ರಕರಣ 


ಅನುಬಂಧ ಹಳಗನ್ನಡ-೧ 
ನಡುಗನ್ನಡ-೨ 
ಶಬಶುದಿ-೩ 
ಐ ಛಿ 


೧೬ 


೪೦ 
೫೩ 
೫೫ 


೫೯ 
೬೬ 
೭೯ 
೯೩ 
೧೦೨ 
೧೦೩ 
೧೦೪ 
೧೧೧ 
೧೨೧ 
೧೨೪ 


ಹೊಸಗನ್ನಡ ವ್ಯಾಕರಣ 
೧. ಅಕ್ಬರ ಪ್ರಕರಣ 


ಅಕ್ಬರಮಾಲೆ 


ಹೊಸಗನ್ನಡದಲ್ಲಿ ಕೆಳಗೆ ಬರೆದಿರುವ ಅಕ್ಬರ ಮಾಲೆ ಬಳಕೆಯಲ್ಲಿದೆ. 
ಇದಕ್ಕೆ ವರ್ಣಮಾಲೆಯೆಂದೂ ಹೆಸರಿದೆ. 


ಸ್ವರ 
ಅಆಇಈ ಉಉಊಖಯೂಎಏಐಬಐಬಒಓಔ 
(ಅ)ಂ (ಅ)ಃ 
ವ್ಯಂಜನ 
೧. ವರ್ಗೀಯ 
ಕವರ್ಗ -ಕಖಗಘಜ 
ಚವರ್ಗ - ಚಛ ಜರು ಇ 
ಟವರ್ಗ -ಟಠಡಡಣ 
ತವರ್ಗ - ತಥದಧನ 
ಪವರ್ಗ- ಪಫಬಭಮ 
೨. ಅವರ್ಗೀಯ 
ಯರಲವಶಷಸಹಳ 


ಈ ಅಕ್ಷರಗಳಿಗೆ "ಕಾರ' ಎಂಬ ಪ್ರತ್ಯಯವನ್ನು ಸೇರಿಸಿ ಅಕಾರ, ಇಕಾರ, 
ಕಕಾರ, ಚಕಾರ- ಇತ್ಯಾದಿಯಾಗಿ ಹೇಳುತ್ತಾರೆ. "ರ' ವರ್ಣವನ್ನು ರಕಾರವೆಂದೂ 
ರೇಫವೆಂದೂ ಹೇಳುತ್ತಾರೆ. (ಅ)ಂ ಎಂಬಲ್ಲಿರುವ ಸೊನ್ನೆಗೆ ಅನುಸ್ವಾರವೆಂದೂ 
ಬಿಂದುವೆಂದೂ ಹೆಸರು. (ಅ)ಃ ಎಂಬಲ್ಲಿರುವ ಚುಕ್ಕೆಗಳಿಗೆ ವಿಸರ್ಗವೆಂದೂ 
ವಿಸರ್ಜನೀಯವೆಂದೂ ಹೆಸರಿದೆ. ಹೀಗೆ ಮುಖ್ಯವಾಗಿ ೫೦ ಅಕ್ಷರಗಳು 
ಬಳಕೆಯಲ್ಲಿವೆ. 


ಹೊಸಗನ್ನಡ ವ್ಯಾಕರಣ ೨ 
ವಿಭಾಗ 


ಅಕಾರದಿಂದ ಔಕಾರದವರೆಗಿರುವ ೧೪ ಅಕ್ಷರಗಳು ಸ್ವರಗಳು. ಕಕಾರದಿಂದ 
ಳಕಾರದವರೆಗಿರುವ ೩೪ ಅಕ್ಷರಗಳು ವ್ಯಂಜನಗಳು. ಉಚ್ಚಾರಣೆಯ ಸೌಕರ್ಯಕ್ಕಾಗಿ 
ವ್ಯಂಜನಗಳಿಗೆ ಅಕಾರವನ್ನು ಸೇರಿಸಿ ಬರೆಯಲಾಗಿದೆ. ಕ್‌, ಖ್‌, ಗ್‌, ಫ್‌, ಜ್‌ 
- ಮೊದಲಾದ ಅರ್ಧಾಕ್ಷರಗಳು ಮಾತ್ರ ವ್ಯಂಜನಗಳೆಂದು ತಿಳಿಯಬೇಕು. ಮುಂದಿನ 
ಅಕಾರವು ಸ್ವರವೇ. ಕಕಾರವೆಂದರೆ ಕ್‌, ಯ ಕಾರವೆಂದರೆ ಯ್‌. 


ಕಕಾರದಿಂದ ಮಕಾರದವರೆಗಿರುವ ೨೫ ಅಕ್ಷರಗಳಲ್ಲಿ ಐದೈದು ಅಕ್ಷರಗಳ 
ಗುಂಪಿಗೆ, ಕ್ರಮವಾಗಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪಬರ್ಗಗಳೆಂದು 
ಹೆಸರು. ಇವು ವರ್ಗೀಯ ವ್ಯಂಜನಗಳು. ಯಕಾರದಿಂದ ಳಕಾರದವರೆಗಿನ ೯ 
ಅಕ್ಷರಗಳು ಯಾವ ವರ್ಗಕ್ಕೂ ಸೇರಿಲ್ಲ. ಇವು ಅವರ್ಗೀಯ ವ್ಯಂಜನಗಳು. ವಿಸರ್ಗ 
ಮತ್ತು ಅನುಸ್ವಾರಗಳನ್ನು ಸಂಸ್ಕೃತ ವ್ಯಾಕರಣದಲ್ಲಿ ಸ್ವರ ವ್ಯಂಜನಗಳ ಎರಡು 
ಗುಂಪಿನಲ್ಲಿಯೂ ಸೇರಿಸಲಾಗಿದೆ. 

ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲಕ್ಕೆ ಮಾತ್ರಾ ಎನ್ನುತ್ತಾರೆ. 
ಅ,ಇ,ಉ,ಯ,ಎ,ಒ - ಎಂಬ ಹ್ರಸ್ತಗಳಿಗೆ ಒಂದು ಮಾತ್ರೆ. ಇವು ಏಕ ಮಾತ್ರಕ. 
ಆ,ಈ,ಊ, ಖೂ,ಏ,ಐ,ಓ,ಔ - ಈ ದೀರ್ಥಗಳಿಗೆ ಎರಡು ಮಾತ್ರೆ. ಇವು 
ದ್ವಿಮಾತ್ರಕ. ಪುತವೆಂಬ ಮೂರು ಮಾತ್ರೆಗಳ ಸ್ವರವೂ ಇದೆ. ದೂರದಲ್ಲಿರುವವರನ್ನು 
ಕರೆಯುವಾಗ ಇದು ಕಂಡು ಬರುತ್ತದೆ. ಉದಾ: ಅಣ್ಣ 3, ಹರಿ 3, ರಾಮು 3. 
ಪುತದ ಬಳಕೆ ಕಡಿಮೆಯಾದ್ದರಿಂದ ಇದನ್ನು ಅಕ್ಷರಮಾಲೆಯಲ್ಲಿ ಸೇರಿಸಿಲ್ಲ. ವ್ಯಂಜನಕ್ಕೆ 
ಅರ್ಥಮಾತ್ರಾ ಕಾಲ. ಅದು ಅರ್ಧಮಾತ್ರಕ. 


ವ್ಯಂಜನಗಳಲ್ಲಿ ಖ,ಘ,ಛ,ರು,ಠ,ಢ,ಥ,ಧ,ಫ,ಭ,ಶ,ಷ,ಸ,ಹ - ಇವು 
ಮಹಾಪ್ರಾಣಗಳು. ಉಳಿದವು ಅಲ್ಪ್ಬಪ್ರಾಣಗಳು. ಪ್ರಾಣವೆಂದರೆ ಉಸಿರು. ಹೆಚ್ಚು 


ಉಸಿರಿನ ನೆರವಿನಿಂದ ಉಚ್ಚರಿಸಬೇಕಾದ ವರ್ಣ ಮಹಾಪ್ರಾಣ. ಕಡಿಮೆ ಉಸಿರಿನ 
ನೆರವಿನಿಂದ ಉಚ್ಚರಿಸಬೇಕಾದ ವರ್ಣ ಅಲ್ಪಪ್ರಾಣ. ವರ್ಗದ ಕಡೆಯಲ್ಲಿರುವ ಜ, 
ಇ, ಣ, ನ, ಮ ಗಳು ಅನುನಾಸಿಕಗಳು. ನಾಸಿಕದ (ಮೂಗಿನ) ಸಹಾಯದಿಂದ 
ಇವನ್ನು ಉಚ್ಚರಿಸುತ್ತೇವಾದ್ದರಿಂದ ಅನುನಾಸಿಕವೆಂದು ಹೆಸರು. ಯ, ವ, ಲ ಗಳಲ್ಲಿ 
ಅನುನಾಸಿಕಗಳೂ ಉಂಟು. ಉದಾ: ಸಂಯಮ ಸಯ್‌ಯಮ, ಸಂ3ವತ್ಸರ 
= ಸವ್‌ವತ್ಸರ, ಸಂ*ಲಾಪ ಇ ಸಲ್‌ಲಾಪ. ಈ ಸ್ಥಳದಲ್ಲಿ ನಾವು ಮೊದಲನೆಯ 
ಯ ವ ಲ ಗಳನ್ನು ಅನುನಾಸಿಕಗಳನ್ನಾಗಿ ಉಚ್ಚರಿಸುತ್ತೇವೆ. ಈ ಅನುನಾಸಿಕಗಳು 


೩ ಅಕ್ಷರ ಪ್ರಕರಣ 


ವಿಕಲ್ಪವಾಗಿ ಬರುತ್ತವೆಯಾದ್ದರಿಂದ ಸಂಯಮ, ಸಂವತ್ಸರ, ಸಂಲಾಪ ಎಂದೂ 
ಬರೆಯಬಹುದು. ಅನುಸ್ವಾರವನ್ನೂ ಉಚ್ಚರಿಸಬಹುದು.' 


ವಿಶೇಷ 


ಕಿವಿಯಿಂದ ಕೇಳತಕ್ಕದ್ದು ಅಕ್ಷರ ಅಥವಾ ವರ್ಣ. ಬರವಣಿಗೆಯಲ್ಲಿ ಕಾಣತಕ್ಕದ್ದು 
ಲಿಪಿ. ಲಿಪಿ ಅನೇಕ ಬಗೆಯಾಗಬಹುದು. ಆದರೆ ವರ್ಣದ ಉಚ್ಚಾರಣೆ ಒಂದೇ. 
ಹಳಗನ್ನಡದಲ್ಲಿ ಅ,ಆ ಎಂಬೆರಡು ಅಕ್ಷರಗಳಿವೆ. “ಅ' ಕ್ಕೆ ಶಕಟರೇಫ ವೆಂದೂ "ಟ' 
ಕ್ಕೆ ಅಟ (ರಳ)ವೆಂದೂ ಹೆಸರು. ಅವುಗಳ ಉಚ್ಚಾರಣೆ ಹೇಗೆಂಬುದು ಸರಿಯಾಗಿ 
ತಿಳಿಯದು. ಉಚ್ಚಾರಣೆ ಕ್ರಮವಾಗಿ ರ,ಳ ಗಳಿಗೆ ಹೋಲುತ್ತಿದ್ದಿರಬಹುದು. 


ಲ್‌ ಎಂಬ ಸಂಸ್ಕೃತ ಸ್ವರವು ಕ್ಲ್‌ಪ್ರ, ಕ್ಸ್‌ಪ್ರಿ ಎಂಬೆರಡು ಶಬ್ದಗಳಲ್ಲಿ ಮಾತ್ರ 
ಉಪಯುಕ್ತವಾಗಿದೆ. ಅದಕ್ಕೆ ದೀರ್ಪವಿಲ್ಲ. ಸಂಸ್ಕೃತದಲ್ಲಿ ಏ, ಓ ಗಳಿಗೆ ಹ್ರಸ್ವಗಳಿಲ್ಲ. 
ಆದ್ದರಿಂದ ಗೇಯ, ಗೋಪಿ ಮುಂತಾದ ಸಂಸ್ಕೃತ ಶಬ್ದಗಳನ್ನು ಬಳಸುವಾಗ ಹ್ರಸ್ಟವನ್ನು 


ಬಳಸಬಾರದು. 
ಉಚ್ಚಾರಣೆ 

ಪ್ರಸ್ತ ಅಕಾರದ ಉಚ್ಚಾರಣೆಯಲ್ಲಿ ಸ್ವಲ್ಪ ಭೇದ ಕಂಡುಬರುತ್ತದೆ. ಅಕ್ಕಿ, ಅತ್ತಿ, 
ಅಳು, ಹಂದಿ- ಮುಂತಾದ ಸ್ಥಳದ ಅಕಾರಕ್ಕೂ ಅಕ್ಕ, ಅಮ್ಮ ಅಜ್ಜ, ಹಯ- ಮುಂತಾದ 
ಸ್ಥಳದ ಅಕಾರಕ್ಕೂ ಉಚ್ಚಾರಣೆಯಲ್ಲಿರುವ ಸೂಕ್ಷ ವಾದ ಭೇದವನ್ನು ಗಮನಿಸಬಹುದು. 
ಹಸ್ತಿ-ಹಸ್ತ ಎಂಬೆಡೆಯಲ್ಲಿ ಹಕಾರದ ಮುಂದಿನ ಅಕಾರದ ಉಚ್ಚಾರಣೆಯಲ್ಲಿ ಈ 
ಭೇದ ಸ್ಪಷ್ಟವಾಗಿದೆ.3 


ಅನುಸ್ವಾರದ ಉಚ್ಚಾರಣೆ ಪದದ ಕಡೆಯಲ್ಲಿ "ಮ್‌' ಆಗುತ್ತದೆ. ಪದ 
ಮಧ್ಯದಲ್ಲಿ ಬರೆಹದ ಸೌಕರ್ಯಕ್ಕಾಗಿ ಅನುಸ್ವಾರವನ್ನು ಬರೆದರೂ ವರ್ಗೀಯ 
ವ್ಯಂಜನಗಳು ಪರವಾದಾಗ ಅದು ಆಯಾ ವರ್ಗದ ಅನುನಾಸಿಕವಾಗಿರುತ್ತದೆ. 


1. ಸಲ್ಲಾಪ ಎಂಬ ಪ್ರಯೋಗವೂ ಇದೆ. ಇಲ್ಲಿ ಸತ್‌ * ಲಾಪ ಎಂದು ಬಿಡಿಸಿಕೊಳ್ಳಬೇಕು. 
ಇದು ಶುದ್ಧವಾದ ಶಬ್ದವಾದರೂ ಅರ್ಥಾನುಸಾರಿಯಾಗಿರುವ ಸರಿಯಾದ ಶಬ್ದವಾಗದು. 


2. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದವರು “ಕಮಲ' ಎಂಬಲ್ಲಿ ಲಕಾರದ ಮುಂದಿನ 
ಅಕಾರಕ್ಕೆ ಒಕಾರದ ಛಾಯೆಯನ್ನಿಟ್ಟಂತೆ ಉಚ್ಚರಿಸುತ್ತಾರೆ. ಶಿಕ್ಷಾಶಾಸ್ತದಲ್ಲಿ ಸ್ವರಗಳು ವಿವೃತಗಳೆಂದೂ 
ಹ್ರಸ್ವ ಅಕಾರವು ಮಾತ್ರ ಸಂವೃತ್ತವೆಂದೂ ಹೇಳಿದೆ. ಪಾಣಿನಿಯ "ಅಆ' (ಅಷ್ಟಾ.೮-೪-೬೮) ಎಂಬ 
ಸೂತ್ರವು ಇದನ್ನೇ ಸ್ಪಷ್ಟಪಡಿಸಿದೆ. ಆದ್ದರಿಂದ ಒ ಕಾರದ ಛಾಯೆಯಿರುವಂತೆ ಹ್ರಸ್ವ "ಅ 
ಕಾರವನ್ನುಚ್ಚರಿಸುವುದೇ ಸರಿಯೆಂದು ತೋರುತ್ತದೆ. 


ಹೊಸಗನ್ನಡ ವ್ಯಾಕರಣ ೪ 


ಉದಾ: ಅಂಕ ಇ ಅಜ್ಯ, ಸಂಗ ಇ ಸಜ್ಜ; ಮಂಚ ಇ ಮಣ್ಣ, ಸಂಜೆ ಇ 
ಸೇಇ; ಅಂಟು ಇ ಅಣ್ಣು, ಶುಂಠಿವ ಶುಣ್ಕಿ ; ಅಂತ ಇ ಅನ್ನ ; ಎಂದನು = 
ಎನ್ನನು ; ಪಂಪ ಇ ಪಮ್ಪ; ನಂಬು ನಮ್ಬು. ಅನುಸ್ವಾರಕ್ಕೆಯ ವ ಲ ಗಳು 
ಪರವಾದರೆ ಅನುನಾಸಿಕ ಯ ವ ಲ ಗಳು ವಿಕಲ್ಪವಾಗಿ ಬರುತ್ತವೆಯೆಂದು ಹಿಂದೆ 
ಬರೆದಿದೆ. ರಾಟ್‌, ರಾಜ್ಯ- ಇವೆರಡು ಪರವಾದಾಗ ಮಾತ್ರ ಮಕಾರವೆ ಬರುತ್ತದೆ. 
ಉದಾ : ಸಂ. ರಾಟ್‌ ಇ ಸಮ್ರಾಟ್‌, ಸಾಂ* ರಾಜ್ಯ ಇ ಸಾಮ್ರಾಜ್ಯ. ಶ,ಷ,ಸ,ಹ 
ಗಳು ಪರವಾದಾಗ ಎಲ್ಲೆಡೆಯೂ ಅನುಸ್ವಾರವೇ : ಅಂಶ, ಶಿಂಷಾ, ಹಂಸ, ಸಿಂಹ 
- ಇಲ್ಲಿ ಅನುಸ್ವಾರವನ್ನು ಮಕಾರದಂತೆ ಉಚ್ಚರಿಸಬಾರದು. ಮಕಾರದ ಉಚ್ಚಾರಣೆಯಲ್ಲಿ 
ತುಟಿಗಳು ಕೂಡುತ್ತವೆ. ಅನುಸ್ವಾರವನ್ನು ಉಚ್ಚರಿಸುವಾಗ ಕೂಡುವುದಿಲ್ಲ. 


ಹಕಾರಕ್ಕೆ ಣ,ನ,ಮ,ಯ,ರ,ಲ,ವ ಗಳು ಪರವಾದಾಗ ಹಕಾರದ ಉಚ್ಚಾರಣೆ 
ಸಡಿಲವಾಗಿರುತ್ತದೆ. ಅದನ್ನು ತೇಲಿಸಿ ಉಚ್ಚರಿಸಬೇಕು. ಪೂರ್ವಾಹ್ನ, ಮಧ್ಯಾಹ್ನ, 
ಬ್ರಹ್ಮ ಸಹ್ಯ, ಹ್ರೀ, ಪ್ರಹ್ಲಾದ, ಆಹ್ವಾನ- ಇವುಗಳಲ್ಲಿ ಹಕಾರವನ್ನು ತೇಲಿಸಬೇಕು. 
ಈಗ ರೂಢಿಯಲ್ಲಿರುವ ಉಚ್ಚಾರಣೆ ಸರಿಯಾದದ್ದು. ಇಲ್ಲಿ ಹಕಾರವನ್ನು ಸ್ಫುಟವಾಗಿ 
ಒಡೆದು ಉಚ್ಚರಿಸತಕ್ಕದ್ದಲ್ಲ. ಆದರೆ ಬ್ರಮ್‌ಹ, ಪ್ರಲ್‌ಹಾದ - ಮುಂತಾದ ಉಚ್ಚಾರಣೆ 
ತಪ್ಪು. 

ಅನುಸ್ವಾರ ವಿಸರ್ಗಗಳೆರಡೂ ಸ್ವರದ ಮುಂದೆ ಮಾತ್ರ ಬರುತ್ತವೆ. ಸ್ವತಂತ್ರವಾಗಿ 
ಇವುಗಳ ಉಚ್ಚಾರಣೆ ಇಲ್ಲ. ಇವನ್ನು ಕೇಶಿರಾಜನು ಯೋಗವಾಹವೆಂದು ಕರೆದಿದ್ದಾನೆ. 
ಸಂಸ್ಕೃತ ವ್ಯಾಕರಣದಲ್ಲಿ ಇವಕ್ಕೆ ಅಯೋಗವಾಹವೆಂದು ಹೆಸರಿದೆ. 


ಗುಣಿತಾಕ್ಷರ, ಸಂಯುಕ್ತಾಕ್ಷರ. 

ವ್ಯಂಜನಕ್ಕೆ ಸ್ವರವನ್ನು ಸೇರಿಸಿ ಬರೆಯುವ ಅಕ್ಷರಕ್ಕೆ ಗುಣಿತಾಕ್ಷರವೆಂದು ಹೆಸರು: 
ಕ,ಕಾ,ಕಿ,ಕೀ; ಚ,ಚಾ,ಚಿ,ಚೀ,ಚು,ಚೂ; ತೃತೆ, ತೇ,ತೈೆತೊ,ತೋ,ತೌ. 
ಕ್ರಮವಾಗಿ ಬರೆವ ಗುಣಿತಾಕ್ಷರ ಮಾಲೆಗೆ ಕಾಗುಣಿತವೆಂಬ ಹೆಸರು ರೂಢಿಯಲ್ಲಿದೆ. 


ವ್ಯಂಜನದೊಡನೆ ಇನ್ನೊಂದು ವ್ಯಂಜನ ಸೇರಿದಾಗ ಆ ಸಮುದಾಯವನ್ನು 
ಸಂಯುಕ್ತಾಕ್ಷರವೆಂದೂ ಒತ್ತಕ್ಷರವೆಂದೂ ಹೇಳುತ್ತಾರೆ ; ಕ್‌, ಗ್ರ್‌, ಕ್ಸ್‌, ಜ್ಞ 
ಪ್ಟ್‌,ಜ್ಞ್ಯ್‌ಸ್ಸ್‌. 


~ 


೧. ಸಂಯುಕಾಕ್ಷರದ ಬರವಣಿಗೆಯಲ್ಲಿ ವಿಶೇಷ ಉಂಟು. ಹೇಗೆಂದರೆ- 
ಕ್‌* ತಿ ಇ ಕ್ರಿ: ಇಲ್ಲಿ "ಕ್‌' ಎಂಬುದು ವ್ಯಂಜನ, “ತಿ' ಎಂಬುದು ಗುಣಿತಾಕ್ಷರ. 
ಇವೆರಡನ್ನೂ ಸೇರಿಸಿದಾಗ “ಕಿ” ಎಂದು ಬರೆದು ಅದಕ್ಕೆ ತಕಾರದ ಒತ್ತನ್ನು ಕೊಡುತ್ತೇವೆ. 
ಇದನ್ನು "ಕ್‌ತಿ' ಎಂದು ಓದಬೇಕು. “ಕಿತ್‌' ಎಂದು ಓದಬಾರದು. ಹೀಗೆಯೇ 


೫ ಸಂಧಿ ಪ್ರಕರಣ 


ಪ್ರ (ಪ್‌ರ), ಕ್ಷಾ (ಕ್‌ಷಾ),ಜ್ಞಾ (ಜ್‌ ಇ) ಸ್ತೂ (ಸ್‌ತೂ) ಹ್ರೀ (ಹ್‌ರೀ) - 
ಮುಂತಾದವುಗಳನ್ನು ತಿಳಿಯಬೇಕು. 


೨. ಸಾಮಾನ್ಯವಾಗಿ ಒತ್ತುಗಳು ಲಿಪಿಯಲ್ಲಿ ಪೂರ್ಣಾಕ್ಷರಗಳನ್ನು ಹೋಲುತ್ತವೆ. 
ಉದಾ : ತ್ಯ, ಜ್ಞ್ಯಕ್ಸ, ಲೃ. ಆದರೆ ಮುಂದೆ ಬರೆದವು ಬೇರೆ ಆಕೃತಿಯಲ್ಲಿರುತ್ತವೆ: 
ಕ್ತ್ವಹ್ನ,ತೃ ನ್ಯಾ, ಬ್ರಾ, ಹಾ. ಇಲ್ಲಿತ, ನ, ಮ, ಯ, ರ, ಲ- ಒತ್ತುಗಳು 
ಬೇರೆ ಆಕೃತಿಯಲ್ಲಿರುವುದನ್ನು ಗಮನಿಸಬೇಕು. 


೩. ರೇಫದ ಮುಂದೆ ವ್ಯಂಜನವು ಬಂದಾಗ ಅದನ್ನು ಎರಡು ವಿಧಗಳಲ್ಲಿ 
ಬರೆಯುತ್ತಾರೆ: ಅರ್ಕ - ಅರ್ಕ, ಮೂರೈೆ - ಮೂರ್ಛೆ, ನಿರ್ದೀತ - ನಿರ್ಣೀತ, 
ದುರ್ದೇಯ - ದುರ್ಜೇಯ, ನಿರ್ಣೀತ, ದುರ್ಜೇಯ- ಎಂದು ಬರೆಯುವುದೂ 
ಉಂಟು. ರೇಫದ ಒತ್ತು "' ಎಂಬುದನ್ನು "ಅರ್ಕಾವೊತ್ತು” ಎನ್ನುತ್ತಾರೆ. 


[7] 


೨. ಸಂಧಿ ಪ್ರಕರಣ 


ಅಕ್ಷರಗಳು ಒಂದಕ್ಕೊಂದು ಸೇರುವುದು ಸಂಧಿ ಎನಿಸುತ್ತದೆ. ಎರಡು 
ಶಬ್ದಗಳು ಸೇರುವುದನ್ನೂ ಸಂಧಿ ಎನ್ನಬಹುದು. ಆಗಲೂ ಅಕ್ಷರಗಳ ಸೇರಿಕೆ ಇದ್ದೇ 
ಇರುತ್ತದೆ. ಹೀಗೆ ಅಕ್ಷರಗಳು ಸಂಧಿಸಿದಾಗ ಆಗುವ ಅಕ್ಷರಗಳ ಬದಲಾವಣೆಗೆ 
ಸಂಧಿಕಾರ್ಯವೆಂದು ಹೆಸರು. ಈ ಬದಲಾವಣೆಯಲ್ಲಿ ಮೂರು ಬಗೆ `- ಲೋಪ, 
ಆಗಮ, ಆದೇಶ. ಯಾವ ಬದಲಾವಣೆಯೂ ಆಗದಿರುವುದಕ್ಕೆ ಪ್ರಕೃತಿಭಾವ ಎಂದು 
ಹೆಸರು. 


೧. ಇರುವ ಅಕ್ಷರವು ಕಾಣಿಸದೆ ಲುಪ್ತವಾಗುವುದಕ್ಕೆ ಲೋಪವೆಂದು ಹೆಸರು. 


ಉದಾ: ನಮ್ಮ 4+ ಅರಸ ಇ ನಮದಧಸ 
(ಮಕಾರದ ಮುಜಂದಿನ ಅಕಾರಕ್ಕೆ ಲೋಪ) 
ಊರು * ಇಂದ ಇ ಊರಿಂದ (ಉಕಾರಕ್ಕೆ ಲೋಪ) 
ಬೇರೆ * ಒಬ್ಬರು ಇ ಬೇರೊಬ್ಬರು (ಎಕಾರಕ್ಕೆ ಲೋಪ) 


೨. ಇರುವ ಅಕ್ಷರದ ಜೊತೆಗೆ ಹೊಸದಾಗಿ ಇನ್ನೊಂದು ಅಕ್ಷರ ಸೇರುವುದು 
ಆಗಮ. 
ಉದಾ : ಹುಲಿ * ಇಂದ 


ಹಸು ೬ ಅನ್ನು 


ಹುಲಿಯಿಂದ (ಯಕಾರಾಗಮ) 
ಹಸುವನ್ನು ( ವಕಾರಾಗಮ ) 


ಹೊಸಗನ್ನಡ ವ್ಯಾಕರಣ ೬ 


೩. ಇರುವ ಅಕ್ಷರವನ್ನು ಹೋಗಲಾಡಿಸಿ ಅದರ ಸ್ಥಾನದಲ್ಲಿ ಇನ್ನೊಂದು 
ಬರುವುದು ಆದೇಶ. 


ಉದಾ : ಮಳೆ * ಕಾಲ ಇ ಮಳೆಗಾಲ (ಗಕಾರಾದೇಶ) 
ಬೆಟ್ಟ * ತಾವರೆ = ಬೆಟ್ಟದಾವರೆ (ದಕಾರಾದೇಶ) 
೪. ಓಹೊ 4೬+ ಆಗಲಿ ಇ ಓಹೊ ಆಗಲಿ 
ಅಣ್ಣ * ಇಲ್ಲಿ ಬಾ ಇ ಅಣ್ಣ ಇಲ್ಲಿ ಬಾ ಇದು ಪ್ರಕೃತಿಭಾವ. 

ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ಸೇರಿವೆಯಾದ್ದರಿಂದ ಸಂಧಿಯನ್ನು ಕನ್ನಡ 
ಸಂಧಿ, ಸಂಸ್ಕೃತ ಸಂಧಿ - ಎಂದು ವಿಂಗಡಿಸಬಹುದು. ಸೇರುವ ಪ್ರಕೃತಿ ಪ್ರತ್ಯಯಗಳಲ್ಲಿ 
ಯಾವುದಾದರೊಂದು ಕನ್ನಡವಾದರೂ ಕನ್ನಡ ಸಂಧಿ, ಎರಡೂ ಶಬ್ದಗಳೂ 
ಸಂಸ್ಕೃತವಾದರೆ ಸಂಸ್ಕೃತ ಸಂದಿ. 

ಕನ್ನಡ ಸಂಧಿ 

೧. ಲೋಪಸಂಧಿ 


೧. ಸ್ವರದ ಮುಂದೆ ಸ್ವರವು ಬಂದಾಗ ಸಾಮಾನ್ಯವಾಗಿ ಹಿಂದಿನ ಸ್ವರಕ್ಕೆ 
ಲೋಪವಾಗುವುದು. 


ಉದಾ : ನಮ್ಮ * ಅವನು ಇ ನಮವನು ಊರು + ಅನ್ನು = 
ಊರನ್ನು 

ಅಲ್ಲಿ * ಅಲ್ಲಿ ಇ ಅಲ್ಲಲ್ಲಿ ಬೇರೆ + ಒಬ್ಬನು ಇ 
ಬೇರೊಬ್ಬನು 


ಹೇಳಬೇಕಾದ ಅರ್ಥವು ತೋರದೆ ಇರುವಾಗ ಅಥವಾ ಆರ್ಥವು ಕೆಡುವ 
ಪಕ್ಷದಲ್ಲಿ ಲೋಪವಿಲ್ಲ. 
ಉದಾ : ನೆಲ + ಇದು ಇ ನೆಲಿದು } 
ಮಡು 4 ಇಂದ ಎ ಮಡಿಂದ ಹೀಗೆ ಲೋಪವಾಗುವುದಿಲ್ಲ. ಇದನ್ನು 


ರೂಢಿಯಿಂದ ತಿಳಿಯಬೇಕು 
ಮನೆ 4 ಅನ್ನು ಇ ಮನನ್ನು | 


ಸಂಧಿಕಾರ್ಯಗಳನ್ನು ಮಾಡುವಾಗ ಈ ನಿಯಮಗಳನ್ನು ಗಮನದಲ್ಲಿ 
ಇಟ್ಟಿರಬೇಕು. 


2 ಸಂಧಿ ಪ್ರಕರಣ 


೧. ವಾಕ್ಯದಲ್ಲಿ ಸ್ವತಂತ್ರವಾದ ಎರಡು ಪದಗಳನ್ನು ಸೇರಿಸಿದಾಗ ಸಂಧಿಕಾರ್ಯ 
ಬರಬಹುದು, ಬರದಿರಬಹುದು. ಅದು ಹೇಳತಕ್ಕವರ ಇಚ್ಛೆಯನ್ನು ಅವಲಂಬಿಸುತ್ತದೆ. 
ಉದಾ : ನಮದಸ, ನಮ್ಮಅರಸ; ಗಮನದಲ್ಲಿಟ್ಟಿರಬೇಕು, ಗಮನದಲ್ಲಿ ಇಟ್ಟಿರಬೇಕು. 

೨. ಸಮಾಸದಲ್ಲಿ ಎರಡು ಪದಗಳು ಸೇರಿದಾಗ ಸಂಧಿಕಾರ್ಯವು ನಿತ್ಯವಾಗಿ 
ಬರುತ್ತದೆ. ಉದಾ : ಮಳೆಗಾಲ, ಬೆಟ್ಟದಾವರೆ. "ಮಳೆಕಾಲ, ಬೆಟ್ಟತಾವರೆ' 
ಎನ್ನುವುದು ಸರಿಯಲ್ಲ. 

ಮೇಲ್ಕಂಡ ನಿಯಮಗಳು ಎಲ್ಲ ಸಂರ ಕಾರ್ಯಗಳಿಗೂ ಅನ್ವಯಿಸುತ್ತವೆ. 
ಪ. ಆಗಮ ಸಂಧಿ 


೧. ಆ,ಇ,ಈ,ಎ,ಏ,ಐ ಗಳ ಮುಂದೆ ಸ್ವರವಿದ್ದರೆ ನಡುವೆ ಯಕಾರ 
ಬರುವುದು. 


ಉದಾ: 

ಕಾ * ಅದೆ ಇ ಕಾಯದೆ ಮನೆ + ಅಲ್ಲಿ ಇ ಮನೆಯಲ್ಲಿ 
ಬಾ * ಎಂದನು ಇ ಬಾಯೆಂದನು ಬೇ + ಇಸು ಇ ಬೇಯಿಸು 
ಕುರಿ *- ಅನ್ನು ಇ ಕುರಿಯನ್ನು ಮೇ *ಉತ್ತದೆ ಎ ಮೇಯುತ್ತದೆ 
ಹರಿ + ಇಂದ ಇ ಹರಿಯಿಂದ ಕೈ + ಎತ್ತು ಇ ಕೈ ಎತ್ತು 
ಈ + ಅಲು ಇ ಈಯಲು ಸ್ತ್ರೀ * ಅರು ಇ ಸ್ತ್ರೀಯರು 


"ಸಾ' ಧಾತುವಿಗೆ "ಉ' ಎಂಬ ಕೃತ್‌ ಪ್ರತ್ಯಯಪರವಾದರೆ ನಡುವೆ ವಕಾರ 
ಬರುತ್ತದೆ. ಉದಾ : ಸಾವು. 


೨. ಉ,ಊ,ಒ,ಓಗಳು ಪರವಾದರೆ “ಆ' ಶಬ್ದದ ಮುಂದೆ ವಕಾರವೂ 
"ಈ ಶಬ್ದದ ಮುಂದೆ ಯಕಾರ ವಕಾರಗಳೂ ಬರುತ್ತವೆ. 


ಉದಾ: 

ಆ + ಉಂಗುರ ಇ ಆವುಂಗುರ ಆ +೬ ಒಂಟೆ ಇ ಆವೊಂಟೆ 
ಆ ೬ ಊರು ಇ ಆವೂರು ಆ + ಓಲೆ ಇ ಆವೋಲೆ 
ಈಯುಂಗುರ, ಈವುಂಗುರ ಈಯೊಂಟೆ, ಈವೊಂಟೆ 


ಈಯೂರು, ಈವೂರು ಈಯೋಲೆ, ಈವೋಲೆ 


ಹೊಸಗನ್ನಡ ವ್ಯಾಕರಣ ೮ 


ಇಲ್ಲಿ ಸ್ವತಂತ್ರವಾದ ಎರಡು ಪದಗಳಿರುವುದರಿಂದ ಸಂಧಿಯನ್ನು ಮಾಡದೆಯೂ 
ಇರಬಹುದು. ಆ ಉಂಗುರ, ಈ ಒಂಟೆ. ಹೀಗೆ ಸಂಧಿಯನ್ನು ಮಾಡದಿರುವುದೇ 
ಹೆಚ್ಚಾಗಿ ಬಳಕೆಯಲ್ಲಿದೆ. 


೩. ಉ,ಊ,ಖ,ಯೂ,ಓ,ಔ-ಗಳ ಮುಂದೆ ಸ್ವರವಿದ್ದರೆ ನಡುವೆ ವಕಾರ 
ಬರುವುದು. 


ಉದಾ : 
ಗುರು *- ಅವನು ಇ ಗುರುವವನು ಕೃ 4 ಅನ್ನು ಇ ಕೃವನ್ನು 
ಮಗು + ಇಗೆ ಇ ಮಗುವಿಗೆ ಗೋ 4+ ಇಗೆ ಇ ಗೋವಿಗೆ 
ಹೂ 4+ ಇದು ಇ ಹೂವಿದು ವೌ + ಇದು ಇ ನೌವಿದು 


ಪಿತೃ * ಇನ = ಪಿತೃವಿನ 
೪. "ನೋ' ಧಾತುವಿಗೆ "ಉ' ಎಂಬ ಕೃತ್‌ ಪ್ರತ್ಯಯ ಪರವಾದಾಗ 
ಉಕಾರಾಗಮ ಬರುತ್ತದೆ. ಉಳಿದೆಡೆ ಯಕಾರ ಬರುತ್ತದೆ. 


ಉದಾ: ಮೋ 3. ಉ ಇ ನೋವು 
ನೋ + ಅಲು ಇ ನೋಯಲು 
ನೋ 4+ ಉತ್ತದೆ ಇ ನೋಯುತ್ತದೆ. 


ನೋವನ್ನು ಎಂಬುದು ನೋವು + ಅನ್ನು ಎಂದು ಬಿಡಿಸುವುದರಿಂದ ಆಗಿದೆ. 


೫. ಪ್ರಾತಿಪದಿಕದ ಅಕಾರಕ್ಕೆ ಸ್ವರ ಪರವಾದರೆ ನಡುವೆ ವಕಾರಾಗಮ 
ಬರುವುದು. 


ಉದಾ : 


ನೆಲ + ಅನ್ನು ಇ ನೆಲವನ್ನು ಧನ + ಏಕೆ ಇ ಧನವೇಕೆ? 
ಕುಲ 4+ ಏನು ಇ ಕುಲವೇನು? ಹೊಲ 4೬ ಇದರ ಜ್‌ 
ಹೊಸವಿದು. 


ಪ್ರತ್ಯಯದ ಅಕಾರವಾದಲ್ಲಿ ಅದಕ್ಕೆ ಲೋಪ ಬರುತ್ತದೆ. 
ಉದಾ : 
ನಮ್ಮ 4 ಅರಸ ಇ ನಮದಧಸ ಅವನ 4 ಇಚ್ಚೆ ಎ ಅವನಿಚ್ಛೆ 


ಇವು ಸ್ವತಂತ್ರ ಪದಗಳಾದ್ದರಿಂದ ಸಂಧಿಯನ್ನು ಮಾಡದೆಯೂ 
ಇರಬಹುದೆಂಬುದನ್ನು ನೆನಪಿನಲ್ಲಿಡಬೇಕು. 


೯ ಸಂಧಿ ಪ್ರಕರಣ 
೫. ಆದೇಶ ಸಂಧಿ 


೧. ಸಮಾಸದಲ್ಲಿ ಎರಡನೆಯ ಪದದ ಆದಿಯಲ್ಲಿರುವ ಕೃತ,ಪ ಗಳಿಗೆ 
ಕ್ರಮವಾಗಿ ಗ,ದ,ಬಗಳು ಆದೇಶವಾಗಿ ಬರುತ್ತವೆ. 


ಉದಾ : ಮಳೆ + ಕಾಲ ಇ ಮಳೆಗಾಲ 
ಹುಲ್ಲು * ಕಾವಲು ಇ ಹುಲ್ಲುಗಾವಲು 
ಹೊಸ + ಕನ್ನಡ ಇ ಹೊಸಗನ್ನಡ 
ಬೆಟ್ಟ + ತಾವರೆ ಇ ಬೆಟ್ಟದಾವರೆ 
ಕ್ಕ *- ತಪ್ಪು ಇ ಕೈದಪ್ಪ 
ಹೂ * ತೋಟ ಇ ಹೂದೋಟ 
ಕಣ್‌ 4+ ಪನಿ ಇ ಕಂಬನಿ 
ಎಂಟು + ಹತ್ತು ಇ ಎಂಬತ್ತು 


ಹೊಸಗನ್ನಡದಲ್ಲಿ ಗ ದ ಬ ಗಳು ಕೆಲವೆಡೆ ಬರುವುದಿಲ್ಲ - ಕೈಪಿಡಿ, ಹೊಸ 
ಪಂಚೆ, ಹೆಣ್ಣು ಕುದುರೆ. 


ಕನ್ನಡದಲ್ಲಿ ಆದೇಶಸಂಧಿಯು ಸಮಾಸದಲ್ಲಿ ಬರುತ್ತದೆ. ಹೆಚ್ಚಿನವನ್ನು ಸಮಾಸ 
ಪ್ರಕರಣದಲ್ಲಿ ತಿಳಿಸಲಾಗುವುದು. 


೪. ಪ್ರಕೃತಿಭಾವ 


ಕೆಲವೆಡೆ ಸ್ವರಕ್ಕೆ ಸ್ವರ ಪರವಾದಾಗ ಯಾವ ಸಂಧಿಕಾರ್ಯವೂ ನಡೆಯುವುದಿಲ್ಲ. 
ಇದನ್ನು ಪ್ರಕೃತಿಭಾವ ಎನ್ನುತ್ತಾರೆ. 


೧. ಸಂಬೋಧನೆಯ ಶಬ್ದ, ಭಾವಸೂಚಕಾವ್ಯಯ, ಅನುಕರಣ ಶಬ್ದ - 
ಇವುಗಳಿಗೆ ಸ್ವರವು ಪರವಾದರೆ ಸಂಧಿಕಾರ್ಯವು ಬರುವುದಿಲ್ಲ. 


ಉದಾ: ಸಂಬೋಧನೆ- ಅಣ್ಣ * ಓಡಿ ಬಾ, ರಾಮ + ಎಲ್ಲಿದ್ದೀಯೆ? 
” (ಪುತ) ಅಣ್ಣ? * ಎಲ್ಲಿರುವೆ, ಹರಿ* * ಇತ್ತ ಬಾ 
ಭಾವಸೂಚಕಾವ್ಯಯ - ಎಲಾ 4 ಇವನು ಯಾರು? 
ಅಬ್ಬಾ * ಅದು ಹಾವೆ? 
ಓಹೊ * ಆಗಲಿ 
ಅನುಕರಣ - ಗುಳುಗುಳು + ಎಂದು ಶಬ್ದವಾಯಿತು. 
ಗಡಗಡ 4 ಎನ್ನುತ್ತದೆ. 


ಹೊಸಗನ್ನಡ ವ್ಯಾಕರಣ ೧೦ 


ಇವು ಸ್ವತಂತ್ರ ಪದಗಳಾದ್ದರಿಂದ ಸಂಧಿ ಬಾರದಿರುವುದು ಸರಿಯೇ. ಆದರೆ 
ವಿಕಲ್ಪವಾಗಿಯೂ ಸಂಧಿಯನ್ನು ಮಾಡಬಾರದು. 


೨. "ಆ' ಶಬ್ದದ ಮುಂದೆ ಅ,ಆ,ಐ, ಔ ಗಳು ಬಂದರೆ ಸಂಧಿಯಾಗುವುದಿಲ್ಲ. 
ಉದಾ : 
ಆ ಅಂಗಡಿ, ಆ ಆನೆ, ಆ ಐಶ್ವರ್ಯ, ಆ ಔತಣ. 
" ದ್ರ” ಶಬ್ದದ ಮುಂದೆ ಬಂದರೆ ವಿಕಲ್ಪವಾಗಿ ಯಕಾರಾಗಮವಾಗುವುದುಂಟು. 
ಈ ಅಂಗಡಿ-ಈಯಂಗಡಿ, ಈ ಆನೆ- ಈಯಾನೆ, ಈ ಐಶ್ವರ್ಯ- ಈಯ್ಯೆಶ್ವರ್ಯ. 
ಸಂಸ್ಕೃತ ಸಂಧಿ 
ಸ್ವರಸಂಧಿಗಳು 
೧. ಸವರ್ಣದೀರ್ಥಸಂಧಿ 
ಅ,ಆ,ಇ, ಈ, ಉ, ಊಗಳಿಗೆ ಸವರ್ಣಸ್ವರಗಳು ಪರವಾದರೆ ಪೂರ್ವಪರ 
ವರ್ಣಗಳಿಗೆ ಒಂದೇ ಸವರ್ಣದೀರ್ಪವು ಆದೇಶವಾಗಿ ಬರುತ್ತದೆ. 
ಸವರ್ಣಸ್ವರವೆಂದರೆ ಸಮಾನ ಸ್ವರ 
ಅ ಆ ಗಳಿಗೆ ಅ ಆ, ಇ ಈಗಳಿಗೆ ಇ ಈ, ಉ ಊ ಗಳಿಗೆ ಉ ಊ 
ಸವರ್ಣ ಸ್ವರಗಳು. 


ಉದಾ: ದೈತ್ಯ * ಅರಿ ಇ ದೈತ್ಕಾರಿ ಅ ೬ ಅ ಗಳ ಸ್ಥಾನದಲ್ಲಿ ಒಂದೇ ಆಕಾರ 
ಬಂದಿದೆ) 

ಶುಭ * ಆಶಯ ಇ ಶುಭಾಶಯ 

ವಿದ್ಯಾ * ಅಭ್ಯಾಸ ಎ ವಿದ್ಯಾಭ್ಯಾಸ 

ಮಹಾ + ಆತ್ಮಾ ೬ ಮಹಾತ್ಮಾ 

ಕವಿ * ಇಂದ್ರ ಇ ಕವೀಂದ್ರ 

ಗಿರಿ + ಈಶ ಇ ಗಿರೀಶ 

ಗುರು *- ಉಪದೇಶ ಇ ಗುರೂಪದೇಶ 

ವಧೂ #೬ ಉಪೇತ ಇ ವಧೂಪೇತ 


೨. ಗುಣಸಂಧಿ 
ಅ,ಆ ಕಾರಗಳ ಮುಂದೆ ಇ,ಈ ಕಾರಗಳಿದ್ದರೆ ಏಕಾರವೂ ಉ ಊ ಕಾರಗಳಿದ್ದರೆ 
ಓ ಕಾರವೂ ಯಕಾರವಿದ್ದರ ಅರ್‌ ಎಂಬುದೂ ಆ ಎರಡು ಸ್ವರಗಳ ಸ್ಥಾನದಲ್ಲಿ 


ಆದೇಶವಾಗಿ ಬರುತ್ತವೆ. ಇದು ಗುಣಸಂಧಿ. ಏ,ಓ,ಅರ್‌ - ಎಂಬವುಗಳಿಗೆ 
ಸಂಸ್ಕೃತ ವ್ಯಾಕರಣದಲ್ಲಿ ಗುಣ ಎಂಬ ಸಂಜ್ಞೆ ಇದೆ. 
ಉದಾ : ದೇವ * ಇಂದ್ರ ಇ ದೇವೇಂದ್ರ 
(ಅ ಇ ಗಳ ಸ್ಥಾನದಲ್ಲಿ ಒಂದೇ ಏಕಾರ ಬಂದಿದೆ) 
ರಮಾ + ಈಶ ಇ ರಮೇಶ 
ಚಂದ್ರ * ಉದಯ ಇ ಚಂದ್ರೋದಯ 
ಬಲ + ಊರ್ಜಿತ ಇ ಬಲೋರ್ಜಿತ 
ದೇವ ೬ ಯಷಿ ಇ ದೇವರ್ಷಿ 
ಮಹಾ + ಖುಷಿ ಇ ಮಹರ್ಷಿ 
೩. ವೃದ್ಧಿಸಂಧಿ 
ಅ,ಆ ಕಾರಗಳ ಮುಂದೆ ಏ, ಐ ಕಾರಗಳಿದ್ದರೆ ಐ ಕಾರವೂ ಓ,ಔ ಕಾರಗಳಿದ್ದರೆ 
ಔ ಕಾರವೂ ಆ ಎರಡೂ ಸ್ವರಗಳ ಸ್ಥಾನದಲ್ಲಿ ಆದೇಶವಾಗಿ ಬರುತ್ತವೆ. ಇದು 
ವೃದ್ಧಿಸಂಧಿ. ಐ,ಔ ಕಾರಗಳಿಗೆ ವೃದ್ದಿಯೆಂದು ಹೆಸರು. 
ಉದಾ : ಲೋಕ + ಏಕವೀರ ಇ ಲೋಕೈಕವೀರ 
ಪ್ರಥಮ + ಏಕಾದಶಿ - ಪ್ರಥಮೈಕಾದಶಿ 
ಅಷ್ಟ + ಐಶ್ವರ್ಯ ಇ ಅಷ್ಟೈಶ್ವರ್ಯ 
ವನ ೬ ಓಷಧಿ ಇ ವನೌಷಧಿ 
ಗಂಗಾ + ಓಘ = ಗಂಗೌಘ 
ಘನ * ಔದಾರ್ಯ ಇ ಘನೌದಾರ್ಯ 
ಮಹಾ + ಔಷಧ = ಮಹೌಷಧ 
೪. ಯಣ್‌ಸಂಧಿ 
ಇ, ಈ, ಉ, ಊ, ಖು ಕಾರಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದಾಗ 
ಇ, ಈ ಕಾರಗಳಿಗೆ ಯ ಕಾರವೂ ಉ,ಊ ಕಾರಗಳಿಗೆ ವ ಕಾರವೂ, ಖು ಕಾರಕ್ಕೆ 


ರೇಫವೂ ಆದೇಶವಾಗಿ ಬರುತ್ತದೆ. ಅದು ಯಣ್‌ಸಂಧಿ. ಯ, ರ, ಲ, ವ ಗಳಿಗೆ 
ಯಣ್‌ ಎಂದು ಹೆಸರು. 


ಉದಾ : 


೫. ಜಶ್ವ ಸಂಧಿ 


ಹೊಸಗನ್ನಡ ವ್ಯಾಕರಣ ೧೨ 
ಪ್ರತಿ * ಉತ್ತರ ಇ ಪ್ರತ್ಯುತ್ತರ 
ನದೀ 4೬ ಆದಿ ಇ ನದ್ಯಾದಿ 
ಗುರು * ಆಜ್ಞೆ ಇ ಗುರ್ವಾಜ್ಞೆ 
ಇಇ ಇ 
ವಧೂ +೬ ಆಗಮನ ಇ ವದ್ವಾಗಮನ 
ಪಿತೃ * ಅರ್ಜಿತ ಇ ಪಿತ್ರಾರ್ಜಿತ (ಅ * ಅರ್ಜಿತ ಇ ಆರ್ಜಿತ) 


ಸಮಾಸದಲ್ಲಿ ಪೂರ್ವಪದದ ಕಡೆಯಲ್ಲಿರುವ ಕ,ಚ,ಟ,ತ,ಪ ಗಳಿಗೆ ಆ ವರ್ಗದ 
ಮೂರನೆಯ ವರ್ಗವು ಆದೇಶವಾಗಿ ಬರುತ್ತದೆ. ಮೂರನೆಯ ವರ್ಣಗಳೆಂದರೆ 
ಗಜ,ಡ,ದ,ಬ ಗಳು (ಇವುಗಳಿಗೆ ಜಶ್‌ ಎಂದು ಹೆಸರು). 


ಉದಾ : 


ವಾಕ್‌ 4+ ಈಶ ಇ ವಾಗೀಶ 

ವಾಕ್‌ * ದಾನ ಇ ವಾಗ್ದಾನ 

ದಿಕ್‌ + ಅಂತ ಇ ದಿಗಂತ 

ಅಜ್‌ + ಆದಿ ಇ ಅಜಾದಿ (ಅಜ್‌ ಇ ಸ್ವರ) 
ಷಟ್‌ 4+ ಆನನ ಇ ಷಡಾನನ 

ವಿರಾಟ್‌ + ರೂಪ ಇ ವಿರಾಡ್ರೂಪ 

ಸತ್‌ * ಉದ್ದೇಶ ಇ ಸದುದ್ದೇಶ 

ಬೃಹತ್‌ * ಆಕಾರ ಇ ಬೃಹದಾಕಾರ 

ಸತ್‌ +೬ ಭಾವನೆ = ಸದ್ಭಾವನೆ 

ಚಿತ್‌ + ಆನಂದ ಇ ಚಿದಾನಂದ 

ಅಪ್‌ * ಜ ಇ ಅಬ್ಬ 

ಅಪ್‌ 4 ಧಿ ಇ ಅಬ್ಬಿ 

ಸುಪ್‌ * ಅಂತ ಇ ಸುಬಂತ (ಸುಪ್‌-ನಾಮಪದದ ವಿಭಕ್ತಿ) 


ಆದರೆ ಕ, ಚ, ಟ, ತ, ಪ ಗಳಿಗೆ ಪ್ರತಿಯೊಂದು ವರ್ಗದ ಮೊದಲನೆಯ 
ಎರಡು ಅಕ್ಷರಗಳೂ ಅನುನಾಸಿಕಗಳೂ ಶ, ಷ, ಸ, ಹ ಗಳೂ ಪರವಾದರೆ ಜಶ್ಚಸಂಧಿ 


ಬರುವುದಿಲ್ಲ. 


ವಾಕ್‌ + ಕಲಹ ಎ ವಾಕ್ಕಲಹ 
ವಾಕ್‌ + ಛಲ ಇ ವಾಕ್‌ಛಲ 


೧೩ 


ಸಂಧಿ ಪ್ರಕರಣ 
ದಿಕ್‌ + ಪತಿ ಇ ದಿಕ್ಬತಿ 
ದಿಕ್‌ + ಸೂಚಿ ಇ ದಿಕೂಚಿ 


ಗು 


[ವ 
ಸತ್‌ 4+ ಸಂಗ ಇ ಸತಂಗ 


ಹೀಗೆಯೇ ಅನುನಾಸಿಕಗಳು ಪರವಾದಾಗ ವಾಜ್ನ್‌ಿಯಮ, ಭಗವನ್ನಾಮ, 
ಚಿನ್ಮಯ ಮುಂತಾದ ಸ್ಥಳಗಳಲ್ಲಿ ಜಶ್ಚವಿಲ್ಲ. ಇಲ್ಲಿ ಮುಂದೆ ಹೇಳುವ ಅನುನಾಸಿಕ 


ಸಂಧಿ ಬರುತ್ತದೆ. 


೬. ಶ್ಚುತ್ವಸಂಧಿ 


ಸಕಾರ ತವರ್ಗಗಳಿಗೆ ಶಕಾರ ಚವರ್ಗಗಳು ಸೇರಿದರೆ ಸಕಾರಕ್ಕೆ ಶಕಾರವೂ ತ 
ವರ್ಗಕ್ಕೆ ಚವರ್ಗವೂ ಆದೇಶವಾಗಿ ಬರುತ್ತದೆ. ತವರ್ಗದ ಐದಕ್ಷರಗಳಿಗೆ ಚವರ್ಗದ 
ಐದಕ್ಷರಗಳು ಕ್ರಮವಾಗಿ ಬರುತ್ತವೆ. ಚ ವರ್ಗಕ್ಕೆ "ಚು' ಎಂದು ಹೆಸರು. 


ಶ್‌ -*- ಚು ಇಶ್ಟು. 
ಚ 


ಉದಾ: 


ಹೀಗೆಯೇ 


೭. ಷ್ಟುತ್ವಸಂಧಿ 


ಯಶಸ್‌ +೬ ಶರೀರ ಇ ಯಶಶ್ವರೀರ 

ಮನಸ್‌ +೬ ಚಾಂಚಲ್ಯ ಇ ಮನಶ್ಚಾಂಚಲ್ಯ 

ಸತ್‌ 4 ಚಿತ್‌ ಎ ಸಚ್ಚಿತ್‌ 

ಸತ್‌ 4 ಜನ ಇ ಸಜ್ಜನ 

ಚಲಚ್ಚಿತ್ರ, ಮನಶ್ಶಾಂತಿ, ಬೃಹಜ್ಜೋ್ಯತಿ ಇತ್ಯಾದಿ. 


ಸಕಾರ ತವರ್ಗಗಳಿಗೆ ಷಕಾರ ಟವರ್ಗಗಳು ಸೇರಿದರೆ ಸಕಾರಕ್ಕೆ ಷಕಾರವೂ 
ತವರ್ಗಕ್ಕೆ ಟವರ್ಗವೂ ಆದೇಶವಾಗಿ ಬರುತ್ತವೆ. ಟವರ್ಗಕ್ಕೆ "ಟು' ಎಂದು ಹೆಸರು. 
ಷ್‌ ಇಟು ಇಷ್ಟು. 


ಉದಾ: 


ತಪಸ್‌ * ಷಡ್ಬಾಗ ಇ ತಪಷ್ಟಡ್ಬಾಗ 
ಧನುಸ್‌ * ಟಂಕಾರ ಇ ಧನುಷ್ಟಂಕಾರ 
ಉತ್‌ + ಡಯನ = ಉಡ್ಡಯನ 
ಬೃಹತ್‌ + ಟೀಕೆ ಎ ಬೃಹಟ್ಟೀಕೆ 


ಹೊಸಗನ್ನಡ ವ್ಯಾಕರಣ ೧೪ 


೮. ಅನುನಾಸಿಕ ಸಂಧಿ 

ಪದಾಂತದಲ್ಲಿರುವ ವರ್ಗೀಯ ವ್ಯಂಜನಕ್ಕೆ ಅನುನಾಸಿಕ ಪರವಾದರೆ ಆ ವರ್ಗದ 
ಅನುನಾಸಿಕ ಬರುತ್ತದೆ. 
ಉದಾ : ವಾಕ್‌ 4 ಮಯ ಇ ವಾಜ್ಯಯ ಷಟ್‌ * ಮುಖ ಇ ಷಣ್ಮುಖ 

ಚಿತ್‌ 4೬ ಮಯ ಇ ಚೆನ್ನಯ ಭಗವತ್‌ ನಾಮ = ಭಗವನ್ನಾಮ 

ಹೀಗೆಯೇ ದಿಜೂಡ, ಷಣಾಸ, ಹಸನ್ಮುಖ ಇತ್ಯಾದಿ. 

ಇನ್ನೂ ಹಲವು ಬಗೆಯ ವ್ಯಂಜನ ಸಂಧಿಗಳು ಸಂಸ್ಕೃತದಲ್ಲಿವೆ. ಕನ್ನಡದಲ್ಲಿ 
ವಿಶೇಷವಾಗಿ ಬಳಕೆಯಲ್ಲಿರುವ ಕೆಲವನ್ನು ಮುಂದೆ ಕೊಡಲಾಗಿದೆ. 

೧. ಸಕಾರಕ್ಕೆ ಶ್ಯಷ,ಸ ಗಳು ಪರವಾದಾಗ ಕ್ರಮವಾಗಿ ಶ,ಷ,ಸ ಗಳು ವಿಕಲ್ಪವಾಗಿ 
ಬರುತ್ತವೆ. ಅವು ಬರದಾಗ ವಿಸರ್ಗ ಬರುತ್ತದೆ. 

ಮನಸ್‌ + ಶಾಂತಿ ಇ ಮನಶ್ಶಾಂತಿ (ಇದು ಶ್ಚುತ್ತಸಂಧಿ), ಮನಃಶಾಂತಿ 

ತಪಸ್‌ + ಷಡ್ಭಾಗ = ತಪಷ್ಟಡ್ಬಾಗ ( ಇದು ಷ್ಟುತ್ವ ಸಂಧಿ), ತಪಃಷಡ್ಬಾಗ 

ಮನಸ್‌ +೬ ಸ್ಪೂರ್ತಿ ಇ ಮನಸ್ಪೂರ್ತಿ 

ಮೇಲ್ಕಂಡ ಶಬ್ದಗಳಲ್ಲಿ ವಿಸರ್ಗವನ್ನು ಬರೆದರೂ ಶ,ಷ,ಸ ಗಳಂತೆಯೇ 
ಉಚ್ಚರಿಸುವುದು ರೂಢಿಯಲ್ಲಿದೆ. 

೨. ತಕಾರದ ಮುಂದಿನ ಶಕಾರವು ಛಕಾರವಾಗುತ್ತದೆ. ಆಮೇಲೆ ತಕಾರಕ್ಕೆ 

ುತ್ರಸಂಧಿಯಿಂದ ಚಕಾರ ಬರುತ್ತದೆ. 
ಉದಾ: ವಿದ್ಯುತ್‌ * ಶಕ್ತಿ, ವಿದ್ಯುತ್‌ಛಕ್ತಿ - ವಿದ್ಯುಚ್ಛಕ್ತಿ 
ಸತ್‌ + ಶಾಸ್ತ್ರ ಸತ್‌ಛಾಸ್ತ್ರ = ಸಚ್ಛಾಸ್ತ್ರ 
ಉತ್‌ + ಶೃಂಖಲ, ಉತ್‌ಛೃ್ಫಂಖಲ ಎ ಉಚ್ಚ ಎಂಖಲ 

೩. ಪದಾಂತದಲ್ಲಿರುವ “ಅಸ್‌' ಎಂಬುದಕ್ಕೆ ವ್ಯಂಜನ ಪರವಾದರೆ ಓಕಾರ 

ಬರುತ್ತದೆ. 


ಉದಾ : ರಜಸ್‌+* ಗುಣ ಇ ರಜೋಗುಣ ತೇಜಸ್‌ ೬ ಬಲ ಇ ತೇಜೋಬಲ 
ಮನಸ್‌ #೬ ಜಯ ಇ ಮನೋಜಯ ವಯಸ್‌ + ವೃದ್ಧ ವಯೋವೃದ್ಧ 
ಯಶಸ್‌* ಧರ = ಯಶೋಧರ ಮನಸ್‌4ರಂಜನೆ ಇ ಮನೋರಂಜನೆ 

ತಪಸ್‌ + ನಿಧಿ ಇ ತಪೋನಿಧಿ ಯಶಸ್‌ ಹಾನಿ ಇ ಯಶೋಹಾನಿ 

ಆದರೆ ಎಲ್ಲ ವರ್ಗದ ಮೊದಲನೆಯ ಎರಡು ಅಕ್ಷರಗಳೂ ಶ,ಷ,ಸ ಗಳೂ 


೧೫ ಸಂಧಿ ಪ್ರಕರಣ 
ಪರವಾದರೆ ಈ ನಿಯಮ ಅನ್ವಯಿಸುವುದಿಲ್ಲ- ಯಶಸ್ಕರ, ಮನಶ್ಚಾಂಚಲ್ಯ, ಮನಸ್ತಾಪ, 
ರಕ್ಷಃಪತಿ, ತಪಃಸಾಮರ್ಥ್ಯ. 
"ಮನಮಂತನ, ಯಶೋಕಾಮನೆ' ಮುಂತಾದವು ಸರಿಯಾದ ಶಬ್ದಗಳಲ್ಲ. 
"ಮನೋಮಂಥನ, ಯಶಸ್ಕಾಮನೆ' ಎಂದಿರಬೇಕು. 
೪. ಲಕಾರ ಪರವಾದರೆ ಹಿಂದಿನ ತಕಾರಕ್ಕೆ ಲಕಾರ ಬರುವುದು. 
ಉದಾ: ತತ್‌ * ಲೀನ ಇ ತಲ್ಲೀನ 
ವಿದ್ಯುತ್‌ ೬ ಲತೆ ಇ ವಿದ್ಯುಲ್ಸತೆ 
ಸತ್‌ * ಲೇಖನ ಇ ಸಲ್ಲೇಖನ 
೫. ಈ ಸಂಧಿ ವಿಶೇಷಗಳನ್ನು ಗಮನಿಸಬೇಕು : 
೧.ಉತ್‌ + ಸ್ಥಾನ = ಉತ್ಥಾನ. ಉತ್‌ + ಸ್ಥಿತಿ = ಉತ್ಪಿತಿ, 
ಉತ್‌ 4 ಸ್ಥಾಪನೆ = ಉತ್ಥಾಪನೆ. 
೨. ಜ್ಯೋತಿರ್ಮಯ, ಧನುರ್ಬಾಣ, ಬಹಿರಂಗ, ಬಹಿರ್ಗಮನ, ಬಹಿಷ್ಕಾರ, 
ಬಹಿಷ್ಟಾಕಾರ. 
೩. ಅಂತಃಕರಣ, ಅಂತಸಸ್ತಿತಿ, ಅಂತರಂಗ, ಅಂತರ್ಗತ, ಪ್ರಾತಃಕಾಲ, 
ಪ್ರಾತರ್ಭಜನೆ, ದ್ವಿರುಚ್ಚಾರಣೆ; ಚತುರ್ಮುಖ. 
೪. ನಿರ್ಗತ, ನೀರವ, ನಿಷ್ಕ್ರಿಯೆ, ನಿಷ್ಪಲ, ದುರ್ಜನ, ದುಷ್ಕೃತಿ, ದುಸಸ್ತಿತಿ. 
೫. ಪುನರ್‌ + ರಚನೆ ಎ ಪುನಾರಚನೆ, ಅಂತರ್‌ + ರಾಷ್ಟ್ರೀಯ = 
ಅಂತಾರಾಷ್ಟ್ರೀಯ. ಪುನರ್ರಚನೆ, ಅಂತರಾಷ್ಟ್ರೀಯ ಎಂಬಿವು ಸರಿಯಾದ 
ಶಬ್ದಗಳಲ್ಲ, 
. ಸಮ್‌ + ಕಾರ= ಸಂಸ್ಕಾರ, ಸಂಸ್ಕೃತಿ; ಪುಂಸ್ಕೋಕಿಲ. 
. ಆ+4 ಛಾದನೆ ಎ ಆಚ್ಚಾದನೆ, ವೃಕ್ಷ + ಛಾಯೆ-ವೃಕ್ಷಚ್ಛಾಯೆ. 
. ಯಶಸ್ಕಾಮನೆ, ನಮಸ್ಕಾರ, ತಿರಸ್ಕಾರ, ಪುರಸ್ಕೃತಿ, ಅಯಸ್ಕಾಂತ. 
. ವಯಸ್‌ + ಅನುಗುಣ ವಯೋನುಗುಣ, ತಪೋಭಿಲಾಷೆ, 
ಛಂದೋಂಬುಧಿ. 
೧೦. ಬಿಂಬ *- ಓಷ್ಠ ಇ ಬಿಂಬೋಷ್ಠ; ಅಧರೋಷ್ಠ. ಅಧರೌಷ್ಠ. 
(ಷಾ 


ಣಾ (ಔಡ (3 (ಗ 


೩. ನಾಮಪದ ಪ್ರಕರಣ 
ವಾಕ್ಕ- ವಾಕ್ಯ ಸ್ವರೂಪ 
ಪೂರ್ಣವಾದ ಅರ್ಥವನ್ನು ಕೊಡುವ ಪದಗಳ ಗುಂಪಿಗೆ ವಾಕ್ಕವೆಂದು ಹೆಸರು. 
. ರಾಮನು ಹಣ್ಣನ್ನು ತಿನ್ನುತ್ತಾನೆ. 
- ಹಕ್ಕಿ ಮರದಿಂದ ಹಾರಿತು. 
. ಹುಡುಗನು ತಂದೆಗೆ ಲೇಖನಿಯನ್ನು ಕೊಟ್ಟನು. 
. ನನ್ನ ಪುಸ್ತಕವನ್ನು ಯಾರು ತೆಗೆದುಕೊಂಡರು ? 
೫. ಕೆರೆಯಲ್ಲಿ ನೀರಿದೆ. 


ಇವುಗಳಲ್ಲಿ ಒಂದು ಶಬ್ದವನ್ನು ತೆಗೆದರೂ ಅರ್ಥವು ಪೂರ್ಣವಾಗುವುದಿಲ್ಲ. 
ಅರ್ಥದ ವಿವರಣೆಗಾಗಿ ಬೇಕಾದರೆ ಇನ್ನೂ ಹೆಚ್ಚು ಶಬ್ದಗಳನ್ನು ಸೇರಿಸಬಹುದು. 


ಉದಾ: ೧. ರಾಮನು ಈಗ ಮಾವಿನ ಹಣ್ಣನ್ನು ತಿನ್ನುತ್ತಾನೆ. 
೨. ಆ ಹಕ್ಕಿ ದೊಡ್ಡ ಮರದಿಂದ ಸರ್ರನೆ ಹಾರಿತು. 


ಉದಾ : 


ಯ ಖಿ ಓ D 


ಕೆಲವು ವೇಳೆ ಅರ್ಥದ ಪೂರ್ತಿಗಾಗಿ ಉಚಿತವಾದ ಪದವನ್ನು ಊಹಿಸಿಕೊಳ್ಳ 
ಬೇಕಾಗುತ್ತದೆ. ಈ ಊಹೆಗೆ "ಅಧ್ಯಾಹಾರ' ಎಂದು ಹೆಸರು. 


ಉದಾ : ೧. ಪೇಟೆಗೆ ಹೋದೆನು. (ನಾನು ಎಂಬುದಕ್ಕೆ ಅಧ್ಯಾಹಾರ) 


೨. ಅವನು ಬರೆಯುತ್ತಿದ್ದಾನೆ. (ಲೇಖನಿಯಿಂದ ಎಂಬುದಕ್ಕೆ 
ಅಧ್ಯಾಹಾರ) 


ಕ್ರಿಯಾಪದವಿಲ್ಲದೆ ಅರ್ಥವು ಪೂರ್ಣವಾಗುವುದಿಲ್ಲ. ಅದನ್ನು ಪ್ರಯೋಗಿಸಲೇ 
ಬೇಕು: “ಇರು' ಎಂಬ ಧಾತುವಿನಿಂದಾದ ಇದ್ದಾನೆ, ಇದ್ದಾಳೆ, ಇದೆ- ಮುಂತಾದವನ್ನು 
ಮಾತ್ರ ಪ್ರಯೋಗಿಸದಿದ್ದರೂ ವಾಕ್ಕವಾಗುತ್ತದೆ. ಆದರೆ ಅವುಗಳಿಗೆ ಅಧ್ಯಾಹಾರವಿರುತ್ತದೆ. 


ಅಧ್ಯಾಹಾರ 
ಉದಾ: ಹುಡುಗ ಒಳ್ಳೆಯವನು (ಇದ್ದಾನೆ- ಆಗಿದ್ದಾನೆ) 


ವಿಮಲೆ ಜಾಣೆ (ಇದ್ದಾಳೆ- ಆಗಿದ್ದಾಳೆ) 
ಸಕ್ಕರೆ ಸಿಹಿ (ಇದೆ - ಆಗಿದೆ) 


೧೭ ನಾಮಪದ ಪ್ರಕರಣ 
ವಾಕ್ಕ ವಿಭಜನೆ 


ವಾಕ್ಕದಲ್ಲಿರುವ ಪದಗಳನ್ನು ನಾಮಪದ, ಕ್ರಿಯಾಪದ, ಅವ್ಯಯ ಎಂದು 
ಮೂರು ವಿಧದಲ್ಲಿ ವಿಂಗಡಿಸಬಹುದು. ಮುಂದೆ ವಿಭಕ್ತಿ ಪ್ರತ್ಯಯಗಳ ವಿಷಯವನ್ನು 
ಹೇಳಲಾಗುತ್ತದೆ. ಆ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿರುವ ಪದ ನಾಮಪದ. 
ಕ್ರಿಯೆಯನ್ನು ಬೋಧಿಸುವ ಪದ ಕ್ರಿಯಾಪದ. ಯಾವ ರೂಪಾಂತರವನ್ನೂ ಹೊಂದದೆ 
ಒಂದೇ ರೂಪದಲ್ಲಿರುವ ಪದ ಅವ್ಯಯ. 


ಉದಾ : ನಾಮಪದ : ರಾಮನು, ಮರದಿಂದ, ಕೆರೆಯಲ್ಲಿ. 
ಕ್ರಿಯಾಪದ : ತಿನ್ನುತ್ತಾನೆ, ಹಾರಿತು, ಕೊಟ್ಟನು. 
ಅವ್ಯಯ : ಈಗ, ಸರ್ರನೆ, ಮೆಲ್ಲಗೆ. 
ನಾಮಪದ 


೧. ನಾಮಪದದ ಮೂಲರೂಪಕ್ಕೆ ಪ್ರಾತಿಪದಿಕ ಅಥವಾ ನಾಮಪ್ರಕೃತಿ ಎಂದೂ 
ಅದಕ್ಕೆ ಸೇರುವ ಪ್ರತ್ಯಯಕ್ಕೆ ವಿಭಕ್ತಿಯೆಂದೂ ಪ್ರಾತಿಪದಿಕವೂ ವಿಭಕ್ತಿಯೂ ಸೇರಿದ 
ಶಬ್ದಕ್ಕೆ ನಾಮಪದವೆಂದೂ ಹೆಸರು. 


ಪ್ರಾತಿಪಧಿಕ ವಿಭಕ್ತಿ ನಾಮಪದ 

ಉದಾ: ನೆಲ ಅನ್ನು ನೆಲವನ್ನು 
ರಾಮ ಇಂದ ರಾಮನಿಂದ 

ಹೊಳೆ ಅ ಹೊಳೆಯ 
ಮನೆ ಅಲ್ಲಿ ಮನೆಯಲ್ಲಿ 


೨. ಪ್ರಾತಿಪದಿಕವು ವಸ್ತುವಾಚಕ, ಭಾವನಾಮ, ಗುಣವಾಚಕ, ಸಂಖ್ಯಾವಾಚಕ, 
ಪರಿಮಾಣವಾಚಕ, ಸರ್ವನಾಮ - ಎಂದು ಆರು ವಿಧ. ವಸ್ತುವಾಚಕದಲ್ಲಿ ವಸ್ತುವಿನ 
ರೂಢವಾದ ಹೆಸರಿಗೆ ರೂಢನಾಮವೆಂದೂ ಅರ್ಥಾನುಸಾರವಾದ ಹೆಸರಿಗೆ 
ಅನ್ವರ್ಥನಾಮವೆಂದೂ ಇಷ್ಟಾನುಸಾರವಾಗಿ ನಾವು ಇಟ್ಟಿರುವ ಹೆಸರಿಗೆ 
ಅಂಕಿತನಾಮವೆಂದೂ ಸಂಜ್ಞೆ, 

೧. ವಸುವಾಚಕ: 

ರೂಢನಾಮ: ಅರಸ, ಮರ, ಬಳ್ಳಿ, ಮನುಷ್ಯ. 
ಅನ್ವರ್ಥನಾಮ: ಕುರುಡ, ಕುಂಟ, ಹೆಳವ, ಕಿವುಡ. 
ಅಂಕಿತನಾಮ : ಬೆಂಗಳೂರು, ಕಾವೇರಿ, ಗೋವಿಂದ, ವೆಂಕಟ. 


ಹೊಸಗನ್ನಡ ವ್ಯಾಕರಣ ೧೮ 


೨. ಭಾವನಾಮ (ಗಿ050೩0! Noun) : ಇದು ವಸ್ತುವಿನಲ್ಲಿರುವ ಒಂದು 
ಧರ್ಮವನ್ನು ಅಥವಾ ಸ್ವಭಾವವನ್ನು ಹೇಳುತ್ತದೆ. ಬಿಳುಪು, ಕಪ್ಪು, ಓಟ, 
ನೋಟ. 


೩. ಗುಣವಾಚಕ: ಕಿರಿದು, ಹಿರಿದು, ಚಿಕ್ಕದು, ಬಿಳಿಯದು. 


೪. ಸಂಖ್ಯಾವಾಚಕ: ಒಂದು, ಎರಡು, ಹತ್ತು, ಒಂದನೆಯದು, 
ಎರಡನೆಯದು. 

೫. ಪರಿಮಾಣವಾಚಕ: ಅಷ್ಟು, ಇಷ್ಟು, ಸ್ವಲ್ಪ, ಸೇರು, ಮಣ. 

೬. ಸರ್ವನಾಮ: ನಾಮಪದಗಳಿಗೆ ಬದಲಾಗಿ ಅವನ್ನು ಪ್ರತಿನಿಧಿಸುವ ನಾಮ 
ಸರ್ವನಾಮ - ಅವನು, ಅವಳು, ಅದು, ಇವನು, ಏನು, ಯಾವನು. 


ಪ್ರಾತಿಪದಿಕಗಳ ನಾನಾ ಪ್ರಕಾರಗಳನ್ನು ತೋರಿಸಲು ಸ್ಟೂಲವಾಗಿ ಮೇಲ್ಕಂಡ 
ವಿಭಾಗವನ್ನು ತೋರಿಸಿದೆ. ಕಾಲವಾಚಕ, ದಿಗ್ವಾಚಕ ಮುಂತಾದ ಇನ್ನೂ ಕೆಲವು 
ವಿಭಾಗಗಳನ್ನು ಮಾಡಲು ಸಾಧ್ಯವಿದೆ. ರೂಪಸಿದ್ದಿಗೆ ಈ ವಿಭಾಗದಿಂದ ಹೆಚ್ಚಿನ 
ಪ್ರಯೋಜನವೇನೂ ಇಲ್ಲ. ಮುಂದಿನ ಪ್ರಕರಣಗಳಲ್ಲಿ ಹೇಳುವ ಕೃದಂತ, ತದ್ದಿತಾಂತ, 
ಸಮಾಸಗಳು ಮೇಲಿನ ಪಂಗಡಗಳಲ್ಲಿಯೇ ಸೇರುತ್ತವೆ. 


ಲಿಂಗ 


ಕನ್ನಡದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಂದು ಶಬ್ದದ ಲಿಂಗವು 
ಮೂರು ತರ. ಗಂಡಸರನ್ನು ಭೋಧಿಸುವ ಶಬ್ದ ಪುಲ್ಲಿಂಗ, ಹೆಂಗಸರನ್ನು ಬೋಧಿಸುವ 
ಶಬ್ದ ಸ್ತ್ರೀಲಿಂಗ, ಪ್ರಾಣಿಗಳನ್ನೂ ಇತರ ವಸ್ತುಗಳನ್ನೂ ಬೋಧಿಸುವ ಶಬ್ದ ನಪುಂಸಕಲಿಂಗ. 


ಪುಲ್ಲಿಂಗ : ಹುಡುಗ, ಒಡೆಯ, ಕುರುಡ, ವೆಂಕಟ. 
ಸ್ತ್ರೀಲಿಂಗ : ಹುಡುಗಿ, ಒಡತಿ, ಕುರುಡಿ, ಲಕ್ಷ್ಮಿ 
ನಪುಂಸಕಲಿಂಗ : ಎತ್ತು, ಹಸು, ಮರ, ಬಳ್ಳಿ. 
ಕೆಲವು ಶಬ್ದಗಳಿಗೆ ಅನೇಕ ಲಿಂಗಗಳಿರುವುದುಂಟು. 
೧. ಗ್ರಹವಾಚಕಗಳು ಪುಂನಪುಂಸಕಗಳು. 
ಪುಲ್ಲಿಂಗ : ಸೂರ್ಯನು ಹುಟ್ಟಿದನು; ಇವನು ಶುಕ್ರ. 
ನಪುಂಸಕಲಿಂಗ : ಸೂರ್ಯ ಹುಟ್ಟಿತು; ಇದು ಶುಕ್ರ. 


೧೯ 


ನಾಮಪದ ಪ್ರಕರಣ 


. ವಸಂತ, ಚೈತ್ರ, ಮಾರುತ ಮೊದಲಾದವು ಪುಂನಪುಂಸಕಗಳು. 


ಪುಲ್ಲಿಂಗ : ವಸಂತನು ಆಗಮಿಸಿದನು, ಮಾರುತನು ಬೀಸಿದನು. 
ನಪುಂಸಕಲಿಂಗ : ವಸಂತ ಬಂದಿತು, ಮಾರುತ ಬೀಸಿತು. 


. ಲಕ್ಷ್ಮಿ ಸರಸ್ವತಿ, ಶ್ರೀ, ವಾಣಿ ಮೊದಲಾದವು ಮತ್ತು ಗಂಗೆ, ಕಾವೇರಿ 


ಮೊದಲಾದ ನದೀವಾಚಕಗಳು ಸ್ತ್ರೀ ನಪುಂಸಕಗಳು. 


ಸ್ತ್ರೀಲಿಂಗ : ಲಕ್ಷ್ಮಿ ಒಲಿದಿದ್ದಾಳೆ, ಸರಸ್ವತಿ ಅನುಗ್ರಹಿಸಿದಳು, ಗಂಗೆ 
ಹರಿದಳು. 
ನಪುಂಸಕಲಿಂಗ : ಲಕ್ಷಿ ನೆಲೆಸಿದೆ, ಸರಸ್ವತಿ ಒಲಿಯಿತು, ಕಾವೇರಿ 
ಹರಿಯುತ್ತದೆ. 


. ದೇವತೆ ಎಂಬುದು ಮೂರು ಲಿಂಗಗಳಲ್ಲಿಯೂ ಉಂಟು. 


ಪುಲ್ಲಿಂಗ : ಶ್ರೀ ಕೃಷ್ಣನು ದೇವತೆ 
ಸ್ತ್ರೀಲಿಂಗ : ದೇವತೆ ಒಲಿದಳು. 
ನಪುಂಸಕಲಿಂಗ : ದೇವತೆ ಮೆಚ್ಚತು 


. ಜನ ಶಬ್ದ ಪುಂನಪುಂಸಕ. ಬಹುವಚನದಲ್ಲಿ ಪುಲ್ಲಿಂಗ, ಏಕವಚನದಲ್ಲಿ 


ನಪುಂಸಕ. 
ಪುಲ್ಲಿಂಗ : ಜನರು ಹೇಳುತ್ತಾರೆ. 
ನಪುಂಸಕ : ಜನ ಬಂದಿದೆ. 


ಸಜ್ಜನ, ಸುಜನ, ದುರ್ಜನ, ಕುಜನ, ಮಹಾಜನ - ಇವು ಪುಲ್ಲಿಂಗ 


. ವಿಶೇಷಣವು ವಿಶೇಷ್ಯದ ಲಿಂಗವನ್ನು ಅನುಸರಿಸುತ್ತದೆ 


ಜಾಣನಾದ ಹುಡುಗ, ಜಾಣೆಯಾದ ಹುಡುಗಿ, ಜಾಣವಾದ ನರಿ, 
ಒಬ್ಬನು ಗಂಡಸು, ಒಬ್ಬಳು ಹೆಂಗಸು, ಒಂದು ಪುಸ್ತಕ. 


. ನಾನು, ನೀನು, ತಾನು - ಇವುಗಳಿಗೆ ಲಿಂಗವಿಲ್ಲ. ಲಿಂಗವಿದೆಯೆಂದು 


ಹೇಳುವ ಪಕ್ಷದಲ್ಲಿಯೂ ರೂಪಭೇದವಿಲ್ಲ. 
ನಾನು ರಾಮ, ನೀನು ಹೆಂಗಸು. 
ಅವನು ತಾನು ಬರುವೆನೆಂದನು, ಅವಳು ತಾನು ಬರುವೆನೆಂದಳು. 


ಹೊಸಗನ್ನಡ ವ್ಯಾಕರಣ ೨೦ 
೮. ಮಗು, ಕೂಸು, ಶಿಶು ಮತ್ತು ಸಮುದಾಯವಾಚಕವಾದ ದಂಡುಸೇನೆ, 
ಸಂಘ, ಸಭೆ, ಸರ್ಕಾರ ಮುಂತಾದವು ನಪುಂಸಕ. 
ಮಗು ಮಲಗಿದೆ, ಸಬೆ ಎದ್ದಿತು, ಸರ್ಕಾರ ಆಜ್ಞೆ ಮಾಡಿತು. 
ವಚನ 

ವಚನವೆಂದರೆ ಸಂಖ್ಯೆಯನ್ನು ಬೋಧಿಸುವ ಪ್ರತ್ಯಯ. ಏಕತ್ವ ಸಂಖ್ಯೆಯನ್ನು 
ಬೋಧಿಸುವ ಪ್ರತ್ಯಯ ಏಕವಚನ ; ಬಹುತ್ವ ಸಂಖ್ಯೆಯನ್ನು ಬೋಧಿಸುವ ಪ್ರತ್ಯಯ 
ಬಹುವಚನ. ಒಂದು ಸಂಖ್ಯೆಯನ್ನು ತಿಳಿಸುವಾಗ ಏಕವಚನ, ಒಂದಕ್ಕಿಂತ ಹೆಚ್ಚು 


ಸಂಖ್ಯೆಯನ್ನು ತಿಳಿಸುವಾಗ ಬಹುವಚನವೂ ಬರುತ್ತದೆ. (ಒಂದು) ಹಸು, (ಎರಡು) 
ಹಸುಗಳು, (ಮೂರು) ಮನೆಗಳು. 


೧. ವ್ಯಕ್ತಿಗಳು ಅನೇಕವಿದ್ದರೂ ಸಮುದಾಯವಾಚಕದ ಮೇಲೆ ಏಕವಚನ 
ಬರುತ್ತದೆ - 


ಸಂಘ, ಸಭೆ, ಸರ್ಕಾರ,- ದಂಡು ಇತ್ಯಾದಿ. 

ಸಮುದಾಯಗಳೇ ಅನೇಕವಾದಾಗ ಬಹುವಚನ ಬರುತ್ತದೆ- 
ಸಂಘಗಳು, ಸಭೆಗಳು, ಸರ್ಕಾರಗಳು. 

೨. ಗೌರವಾರ್ಥದಲ್ಲಿ ಏಕವಚನಕ್ಕೆ ಬದಲು ಬಹುವಚನ ಬರುತ್ತದೆ- 


ನನ್ನ ತಂದೆಯವರು ಹೇಳಿದರು. ಹೀಗೆಯೇ ನೀವು, ಗುರುಗಳು 
ಇತ್ಯಾದಿ. 


ಏಕವಚನದ ವಿಭಕ್ತಿ ಪ್ರತ್ಕ್ವಯವೇ ಬಹುವಚನದಲ್ಲಿ ಬರುತ್ತದೆ. ಆದರೆ ಬಹುತ್ವ 


ಸಂಖ್ಯೆಯನ್ನು ಸೂಚಿಸುವುದಕ್ಕಾಗಿ ಪ್ರಾತಿಪದಿಕ ಮತ್ತು ವಿಭಕ್ತಿಯ ನಡುವೆ ಕೆಲವು 
ಪ್ರತ್ಯಯಗಳು ಬರುತ್ತವೆ. ಅವು ಯಾವವೆಂದರೆ - 


೧. ಪುಲ್ಲಿಂಗ ಸ್ತೀಲಿಂಗಗಳಲ್ಲಿ ಪ್ರಾತಿಪದಿಕಗಳಿಗೆ "ಅರು' ಪ್ರತ್ಯಯವೂ 
ನಪುಂಸಕಲಿಂಗದಲ್ಲಿ "ಗಳು ಪ್ರತ್ಯಯವೂ ಬರುತ್ತವೆ. 
ಪು. ಗಂಡಸರು, ಹುಡುಗರು 


ಸ್ತ್ರೀ. ಹೆಂಗಸರು, ಹುಡುಗಿಯರು 
ನ. ಎತ್ತುಗಳು, ಮರಗಳು. 


೨೧ ನಾಮಪದ ಪ್ರಕರಣ 
೨. ಅಕಾರಾಂತ ಬಂಧುವಾಚಕಗಳಿಗೆ “ಅಂದಿರು' - 
ಅಣ್ಣಂದಿರು, ತಮ್ಮಂದಿರು, ಮಾವಂದಿರು, ಅಕ್ಕಂದಿರು. 
೩. ಅಕಾರಾಂತವಲ್ಲದ ಬಂಧುವಾಚಕಗಳಿಗೆ ಅರು, ಅವರು - 


ತಾಯಿಯರು, ತಾಯಿಯವರು; ತಂದೆಯರು, ತಂದೆಯವರು; 
ಅತ್ತೆಯರು, ಅತ್ತೆಯವರು; ಸೊಸೆಯರು, ಸೊಸೆಯವರು; 
ತಾಯಂದಿರು, ಸೊಸೆಯಂದಿರು, ತಂದೆತಾಯಿಗಳು, ತಾಯಿ 
ತಂದೆಗಳು ಎಂಬ ರೂಪಗಳೂ ಉಂಟು. 


೪. ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿಯೂ "ಗಳು' ಪ್ರತ್ಯಯ ಬರುವುದುಂಟು- 
ಗುರುಗಳು, ಜ್ಞಾನಿಗಳು, ಹೆಣ್ಣುಗಳು, ಗಂಡುಗಳು. 
೫. "ಅರು' ಮೊದಲಾದ ಬಹುವಚನಪ್ರತ್ಕಯಗಳ ಮೇಲೂ "ಗಳು' 


ಬರುವುದುಂಟು. ಎಂದರೆ ಎರಡು ಬಹುವಚನಪ್ರತ್ಯಯಗಳು ಒಂದರಮೇಲೊಂದು 
ಕೆಲವೆಡೆ ಬರುತ್ತವೆ - 


ತಾಯಿಯರುಗಳು, ಅಣ್ಣಂದಿರುಗಳು, ವಿದ್ವಾಂಸರುಗಳು. 


೬. ಮಗನು, ಮಗಳು, ಮಗು ಎಂಬ ಶಬ್ದಗಳಿಗೆ ಮೂರು ಲಿಂಗಗಳಲ್ಲಿಯೂ 
ಮಕ್ಕಳು ಎಂಬುದು ಬಹುವಚನ. ಮಕ್ಕಳುಗಳು ಎನ್ನುವುದೂ ಉಂಟು. 


೭. "ಹೆಂಡತಿ' ಶಬ್ದಕ್ಕೆ ಬಹುವಚನದಲ್ಲಿ ಹೆಂಡತಿಯರು, ಹೆಂಡಿರು- ಎಂಬ 
ಎರಡು ರೂಪಗಳು ಹೊಸಗನ್ನಡದಲ್ಲಿವೆ. 


೮. ಕೆಲವು ಗುಣವಾಚಕ, ಸಂಖ್ಯಾವಾಚಕ ಮತ್ತು ಸರ್ವನಾಮಗಳಿಗೆ ಏಕವಚನ- 
ಬಹುವಚನಗಳಲ್ಲಾಗುವ ನಿಷ್ಟನ್ನ ರೂಪಗಳು ಯಾವುವೆಂದರೆ : 


೧. ಗುಣವಾಚಕ 
ಅ 
ಪು ಸ್ತ್ರ ನ 
ದೊಡ್ಡವನು- ದೊಡ್ಡವರು, ದೊಡ್ಡವಳು-ದೊಡ್ಡವರು, ದೊಡ್ಡದು-ದೊಡ್ಡವು 
ಚಿಕ್ಕವನು- ಚಿಕ್ಕವರು ಚಿಕ್ಕವಳು- ಚಿಕ್ಕವರು ಚಿಕ್ಕದು-ಚಿಕ್ಕವು 


ಹೀಗೆಯೇ ಒಳ್ಳೆಯವನು, ಕೆಟ್ಟವನು ಮೊದಲಾದವು. 


ಹೊಸಗನ್ನಡ ವ್ಯಾಕರಣ ೨೨ 


ಆ 
ಹಿರಿಯವನು ಹಿರಿಯವಳು ಹಿರಿಯರು 
ರಿಯರು ರಿಯರು ಹಿರಿಯವು 
ಹಿರಿಯನು ಹಿರಿಯಳು ಹಿರಿದು 


ಹೀಗೆಯೇ ಬಿಳಿಯವನು, ಕಿರಿಯವನು, ಎಳೆಯವನು ಮೊದಲಾದವು. 


ಇ 
ಇನಿಯನು- ಇನಿಯರು ಇನಿಯಳು-ಇನಿಯರು ಇನಿಯದು- ಇನಿಯವು 
ಹಳಬನು- ಹಳಬರು ಹಳಬಳು-ಹಳಬರು ಹಳೆಯದು- ಹಳೆಯವು 
ಶ್ರ 
ಹೊಸಬನು- ಹೊಸಬರು ಹೊಸಬಳು-ಹೊಸಬರು ಹೊಸದು-ಹೊಸವು 
ಪು ಸ್ತ್ರೀ ನ 
ಹಲವರು ಹಲವರು ಹಲವು 
ಕೆಲವರು ಕೆಲವರು ಕೆಲವು 


ಎಲ್ಲರು } ಎಲ್ಲರು 

ಎಲ್ಲವರು ಎಲ್ಲವರು } ಎಲ್ಲವು 
ನಪುಂಸಕಲಿಂಗದಲ್ಲಿ “ಎಲ್ಲದು' ಎಂಬ ಏಕವಚನ ರೂಢಿಯಲ್ಲಿದೆ. 

ಉದಾ: ಎಲ್ಲದೂ ಸರಿಯಾಗಿದೆ. 
೨. ಸಂಖ್ಯಾವಾಚಕ 
ಪ್ರ 

ಒಬ್ಬನು ಒಬ್ಬಳು ಒಂದು 
ಇಬ್ಬರು, ಈರ್ವರು ಇಬ್ಬರು, ಈರ್ವರು ಎರಡು 
ಮೂವರು, ಮೂರ್ವರು ಮೂವರು, ಮೂರ್ವರು ಮೂರು 
ನಾಲ್ವರು ನಾಲ್ವರು ನಾಲ್ಕು 
ಐವರು ಐವರು ಐದು 


ಲೆ (29 
೭ 


ಹೀಗೆಯೇ ಆರ್ವರು, ಏಳ್ಳರು, ನೂರ್ವರು. ಉಳಿದ ಸಂಖ್ಯಾವಾಚಕಗಳಿಗೆ 
ಪುಂ ಸ್ತ್ರ ಲಿಂಗಗಳಲ್ಲಿ ನಾಮಪದಗಳಂತೆ ಸ್ವತಂತ್ರ ಪ್ರಯೋಗವಿಲ್ಲ. ನಪುಂಸಕ 
ಲಿಂಗದಲ್ಲಿ ಮಾತ್ರ ಸ್ವತಂತ್ರ ಪ್ರಯೋಗವಿದೆ. 


೨೩ ನಾಮಪದ ಪ್ರಕ ರಣ 


ಉದಾ: ಹಸುಗಳಲ್ಲಿ ಹನ್ನೆರಡು ಮೇಯಲು ಹೋದವು. ಮನೆಗಳಲ್ಲಿ 
ಇಪ್ಪತ್ತು ಹೊಸದಾಗಿ ಕಟ್ಟಿದವು. 

ಹೀಗೆ ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ ಪ್ರಯೋಗವಿಲ್ಲ. 
ವಿಶೇಷ : ೧. ಮೇಲ್ಕಂಡ ಸಂಖ್ಯಾವಾಚಕಗಳು ಬರಿಯ ವಿಶೇಷಣಗಳಾದಾಗ "ಇಬ್ಬರು 


ಹುಡುಗರು- ಎರಡು ಹುಡುಗರು, ನಾಲ್ವರು ಹೆಂಗಸರು- ನಾಲ್ಕು 
ಹೆಂಗಸರು' ಮುಂತಾದ ಪ್ರಯೋಗಗಳೂ ಉಂಟು. 


೨. ಗೌರವಾರ್ಥದಲ್ಲಿಯೂ “ಕೆಲವರು' ಎಂಬ ಅರ್ಥದಲ್ಲಿಯೂ “ಒಬ್ಬರು' 
ಎಂಬ ಬಹುವಚನವಿದೆ. 


ಉದಾ : (ಗೌರವಾರ್ಥದಲ್ಲಿ ನೀವು ಒಬ್ಬರು; (ಕೆಲವರು ಎಂಬ ಅರ್ಥದಲ್ಲಿ) 
ಒಬ್ಬರು ಹಾಗೆ ಒಬ್ಬರು ಹೀಗೆ. 


೧. ಸರ್ವನಾಮ 
ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ 
ಏಕ. ಬಹು. ಏಕ. ಬಹು ಏಕ. ಬಹು 


ಅವನು ಅವರು ಅವಳು ಅವರು ಅದು ಅವು 
ಆತನು ಇವರು ಆಳಿ 33 


ಇವನು ಇವರು ಇವಳು ಇವರು ಇದು ಇವು 
ಇತನು 33 ಈಕೆ 33 
ಯಾವನು ಯಾರು ಯಾವಳು ಯಾರು ಯಾವುದು ಯಾವುದು 


ತಾನು ತಾವು ತಾನು ತಾವು ತಾನು ತಾವು 
ನೀನು ನೀವು ನೀನು ನೀವು ನೀವು ನೀವು 
ನಾನು ನಾವು ನಾನು ನಾವು ನಾನು ನಾವು 


ವಿಶೇಷ : ಯಾವುದು, ಯಾವುವು - ಎಂಬ ಶಬ್ದಗಳನ್ನು ಯಾವದು, ಯಾವವು 
ಎಂದೂ ಬಳಸುವುದುಂಟು. ಯಾರು- ಎಂಬ ಶಬ್ದಕ್ಕೆ ಏಕವಚನದಲ್ಲಿಯೂ 
ಪ್ರಯೋಗವಿದೆ. ಉದಾ : ಯಾರು ಹೇಳಿದವನು? 


ವಿಭಕ್ತಿ 

ನಾಮಪದದಲ್ಲಿ ಪ್ರಾತಿಪದಿಕದ ಮುಂದೆ ವಿಭಕ್ತಿಪ್ರತ್ಯಯವು ಸೇರಿರುತ್ತದೆ. ಅರ್ಥ 
ವಿಶೇಷವನ್ನು ವಿಭಾಗಿಸಿ ತಿಳಿಸುವುದರಿಂದ ಈ ಪ್ರತ್ಯಯಕ್ಕೆ ವಿಭಕ್ತಿ ಎಂದು ಸಂಜ್ಞೆ, 
ವಿಭಕ್ತಿಗಳಲ್ಲಿ ಕೆಳಗೆ ಕಾಣಿಸಿದಂತೆ ಎಂಟು ಪ್ರಕಾರಗಳಿವೆ. ಸಂಬೋಧನ ವಿಭಕ್ತಿಯನ್ನು 


ಹೊಸಗನ್ನಡ ವ್ಯಾಕರಣ ೨೪ 


ಪ್ರಥಮಾ ವಿಭಕ್ತಿಯಲ್ಲಿ ಸೇರಿಸಿ ಏಳು ವಿಭಕ್ತಿಗಳೆಂದು ಹೇಳುತ್ತಾರೆ. ಕನ್ನಡದಲ್ಲಿ 
ಏಕವಚನ ಬಹುವಚನಗಳೆರಡರಲ್ಲಿಯೂ ಒಂದೇ ವಿಭಕ್ತಿ ಬರುತ್ತದೆ. ಬಹುವಚನದಲ್ಲಿ 
ಪ್ರಾತಿಪದಿಕ ಮತ್ತು ವಿಭಕ್ತಿ ಪ್ರತ್ಯಯಗಳ ನಡುವೆ ಬಹುವಚನದ ಸೂಚನೆಗಾಗಿ ಕೆಲವು 
ವಿಕರಣ ಪ್ರತ್ಯಯಗಳು ಬರುತ್ತವೆ. 


ವಿಭಕ್ತಿ ಪ್ರತ್ಯಯ 
ಪ್ರಥಮಾ ಉ 
ಸಂಬೋಧನಾ ಪ್ರಥಮಾ ಏ, ಇರ 
ದ್ವಿತೀಯಾ ಅನ್ನು 
ತೃತೀಯಾ ಇಂದ 
ಚತುರ್ಥೀ ಇಗೆ, ಗೆ, ಕೈ, ಅಕ್ಕೆ 
ಪಂಚಮೀ ದೆಸೆಯಿಂದ, ಇಂದ 
ಷಷ್ಠೀ ಅ 
ಸಪ್ತಮೀ ಅಲ್ಲಿ 


ಪ್ರಾತಿಪದಿಕಗಳಿಗೆ ವಿಭಕ್ತಿ ಪ್ರತ್ಕ್ವಯವು ಸೇರುವಾಗ ಲೋಪ, ಆಗಮ, 

ಆದೇಶಗಳು ವಿವಿಧವಾಗಿ ಬರುತ್ತದೆ. ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ ಇವು ಒಂದೇ 

ಬಗೆಯವು. ನಪುಂಸಕದಲ್ಲಿ ಬೇರೆ ಬಗೆಯವು. ಮುಂದೆ ಕೆಲವು ನಿಷ್ಟ್ಪನ್ನ ರೂಪಗಳನ್ನು 

ಬರೆಯಲಾಗಿದೆ. ಅದರಂತೆ ಉಳಿದ ಶಬ್ದಗಳ ರೂಪಗಳನ್ನು ಊಹಿಸಿಕೊಳ್ಳಬಹುದು. 
೧. ಪುಲ್ಲಿಂಗ- ಸ್ತ್ರೀಲಿಂಗ 


೧. ಅಕಾರಾಂತ ಪುಲ್ಲಿಂಗ ಹುಡುಗ ಶಬ್ದ 


ಪ್ರಥಮಾವಿಭಕ್ತಿ ಹುಡುಗನು, ಹುಡುಗ ಹುಡುಗರು 

ಸಂಭೋಧನ ಪ್ರಥಮಾ 

ವಿಭಕ್ತಿ ಹುಡುಗನೆ, ಹುಡುಗ ಹುಡುಗರೆ, ಹುಡುಗರಿರ 

ದ್ವಿತೀಯಾ ಹುಡುಗನನ್ನು ಹುಡುಗರನ್ನು 

ತೃತೀಯಾ ಹುಡುಗನಿಂದ ಹುಡುಗರಿಂದ 

ಚತುರ್ಥೀ ಹುಡುಗನಿಗೆ ಹುಡುಗರಿಗೆ 

ಪಂಚಮೀ ಹುಡುಗನ ದೆಸೆಯಿಂದ, ಹುಡುಗರ ದೆಸೆಯಿಂದ 
ಹುಡುಗನಿಂದ ಹುಡುಗರಿಂದ 

ಷಷ್ಠೀ ಹುಡುಗನ ಹುಡುಗರ 


ಸಪ್ತಮೀ ಹುಡುಗನಲ್ಲಿ ಹುಡುಗರಲ್ಲಿ 


೨೫ ನಾಮಪದ ಪ್ರಕರಣ 


ಹೀಗೆಯೇ ಒಕ್ಕಲಿಗ, ರಾಮ, ವೆಂಕಟ, ಅರಸ ಇತ್ಯಾದಿ. 
ವಿಶೇಷ : ೧. ಸಕಲ ಶಬ್ದಗಳಿಗೂ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ “ಉ' ಪ್ರತ್ಯಯವನ್ನು 
ಸೇರಿಸದೆ ಬಳಸುವುದು ಹೊಸಗನ್ನಡದಲ್ಲಿ ರೂಢಿಗೆ ಬಂದಿದೆ- ಹುಡುಗ, 
ರಾಮ, ಕವಿ, ಕಿವಿ, ಗುರು, ಕಟ್ಟಿಗೆ. 

೨. ಸಂಬೋಧನದಲ್ಲಿ ಎಲ್ಲ ನಾಮಪದಗಳ ಕಡೆಯ ಸ್ವರವು ವಿಕಲ್ಪವಾಗಿ 
ದೀರ್ಫ್ಥವಾಗುತ್ತದೆ- ಹುಡುಗನೇ, ಹುಡುಗಾ,ಹುಡುಗರಿರಾ, ಮರೀ, 
ಮಗೂ. 

೩. ಚತುರ್ಥೀ ವಿಭಕ್ತಿಯ ಮುಂದೆ "ಓಸ್ಕರ' ಎಂಬ ಪ್ರತ್ಯಯವನ್ನು ಸೇರಿಸು - 
ವುದುಂಟು. ಹುಡುಗನಿಗೋಸ್ಕರ, ಅವರಿಗೋಸ್ಕರ, ನನಗೋಸ್ಕರ, 
ಅದಕ್ಕೋಸ್ಕರ. 

೪. ಪಂಚಮೀವಿಭಕ್ತಿಯಲ್ಲಿ “ದೆಸೆಯಿಂದ' ಎಂಬುದರ ಬಳಕೆ ಕಡಿಮೆಯಾಗಿ 
ಅದೇ ಅರ್ಥದಲ್ಲಿ "ಇಂದ' ಎಂಬ ಪ್ರತ್ಯಯವು ರೂಢಿಗೆ ಬಂದಿದೆ. 
ಆದ್ದರಿಂದ ಮುಂದಿನ ನಾಮಪದ ರೂಪಗಳ "ದೆಸೆಯಿಂದ' ಎಂಬು 
ದನ್ನು ಕೈಬಿಡಲಾಗಿದೆ. ಷಷ್ಠೀ ವಿಭಕ್ತಿಯ ಮುಂದೆ ಅದನ್ನು ಸೇರಿಸಿ 
ಕೊಂಡರೆ, ಪಂಚಮೀವಿಭಕ್ತಿಯ ಇನ್ನೊಂದು ರೂಪವಾಗುವುದು. 

೨. ಅಕಾರಾಂತ- ಅಣ್ಣ 
ಏ.ವ ಬ.ವ. 


ಪ್ರ. ಅಣ್ಣನು ಅಣ್ಣ ಅಣ್ಣಂದಿರು 

ಸಂ. ಅಣ್ಣನೆ, ಅಣ್ಣ ಅಣ್ಣಂದಿರೆ, ಅಣ್ಣಂದಿರ, ಅಣ್ಣಂದಿರಿರ 
ದ್ವಿ. ಅಣ್ಣನನ್ನು ಅಣ್ಣಂದಿರನ್ನು 

ತೃ. ಅಣ್ಣನಿಂದ ಅಣ್ಣಂದಿರಿಂದ 

ಚಿ. ಅಣ್ಣನಿಗೆ ಅಣ್ಣಂದಿರಿಗೆ 

ಪಂ. ಅಣ್ಣನಿಂದ ಅಣ್ಣಂದಿರಿಂದ 

ಷ. ಅಣ್ಣನ ಅಣ್ಣಂದಿರ 

ಸ. ಅಣ್ಣನಲ್ಲಿ ಅಣ್ಣಂದಿರಲ್ಲಿ 


ಹೀಗೆಯೇ ತಮ್ಮ ಮಾವ, ಭಾವ ಇತ್ಯಾದಿ. ಸ್ತ್ರೀಲಿಂಗದ ಅಕ್ಕ, ಅಮ್ಮ 
ಶಬ್ದಗಳೂ ಹೀಗೆಯೇ. ಈ ಶಬ್ದಗಳಿಗೆ ಬಹುವಚನದಲ್ಲಿ "ಗಳು' ಪ್ರತ್ಯಯವನ್ನು 
ಸೇರಿಸಿದಾಗ ಅಣ್ಣಂದಿರುಗಳು, ಅಣ್ಣಂದಿರುಗಳೆ- ಅಣ್ಣಂದಿರುಗಳಿರ, ಅಣ್ಣಂದಿರುಗಳನ್ನು 
ಮುಂತಾದ ರೂಪಗಳಾಗುತ್ತವೆ. ಇಲ್ಲಿ ಬಹುತ್ವವನ್ನು ಸೂಚಿಸಲು ಎರಡು ಪ್ರತ್ಯಯಗಳು 
ಸೇರಿವೆಯೆಂಬುದನ್ನು ಗಮನಿಸಬೇಕು. 


೩. ಇಕಾರಾಂತ- ಕವಿ 


ಹೊಸಗನ್ನಡ ವ್ಯಾಕರಣ ೨೬ 


ಏ.ವ. ಬ.ವ. 
ಪ್ರ. ಕವಿಯು, ಕವಿ ಕವಿಗಳು 
ಸಂ. ಕವಿಯೆ, ಕವಿ ಕವಿಗಳೆ 
ದ್ವಿ. ಕವಿಯನ್ನು ಕವಿಗಳನ್ನು 
ತೃ. ಕವಿಯಿಂದ ಕವಿಗಳಿಂದ 
ಚ. ಕವಿಗೆ ಕವಿಗಳಿಗೆ 
ಪಂ. ಕವಿಯಿಂದ ಕವಿಗಳಿಂದ 
ಷ. ಕವಿಯ ಕವಿಗಳ 
ಸ. ಕವಿಯಲ್ಲಿ ಕವಿಗಳಲ್ಲಿ 


ಹೀಗೆಯೇ ಪತಿ, ಯತಿ ಮೊದಲಾದ ಪುಲ್ಲಿಂಗ ಶಬ್ದಗಳು. 


೪. ಇಕಾರಾಂತ ಸ್ತ್ರೀಲಿಂಗ - ಹುಡುಗಿ 


ಶಬಗಳು. 
್‌ 


ವಿಶೇಷ 


ಏ.ವ ಬ.ವ 
ಪ್ರ. ಹುಡುಗಿಯು, ಹುಡುಗಿ ಹುಡುಗಿಯರು 
ಸಂ. ಹುಡುಗಿಯೆ, ಹುಡುಗಿ ಹುಡುಗಿಯರೆ, ಹುಡುಗಿಯರಿರ 
ದ್ವಿ. ಹುಡುಗಿಯನ್ನು ಹುಡುಗಿಯರನ್ನು 
ತೃ. ಹುಡುಗಿಯಿಂದ ಹುಡುಗಿಯರಿಂದ 
ಚ. ಹುಡುಗಿಗೆ ಹುಡುಗಿಯರಿಗೆ 
ಪಂ. ಹುಡುಗಿಯಿಂದ ಹುಡುಗಿಯರಿಂದ 
ಷ. ಹುಡುಗಿಯ ಹುಡುಗಿಯರ 
ಸ. ಹುಡುಗಿಯಲ್ಲಿ ಹುಡುಗಿಯರಲ್ಲಿ 


ಹೀಗೆಯೇ ಪತ್ನಿ, ಪುತ್ರಿ, ಲಕ್ಷ್ಮಿ ಸರಸ್ವತಿ, ಅಜ್ಜಿ ಮುಂತಾದ ಸ್ತ್ರೀಲಿಂಗ 


: ೧. ಇಕಾರಾಂತ ಸ್ತ್ರೀಲಿಂಗಕ್ಕೆ ಬಹುವಚನದಲ್ಲಿ "ಅರು' ಎಂಬುದು ನಡುವೆ 


ಸೇರುತ್ತದೆ. 


೨. ಮಂತ್ರಿ, ಪ್ರಧಾನಿ, ಅಧಿಕಾರಿ- ಮುಂತಾದ ಕೆಲವು ಶಬ್ದಗಳು ಪುಲ್ಲಿಂಗ- 
ಸ್ತ್ರೀಲಿಂಗಗಳೆರಡರಲ್ಲಿಯೂ ಬಳಕೆಗೆ ಬಂದಿವೆ. ಅವುಗಳಿಗೆ ಎರಡು 
ಲಿಂಗಗಳಲ್ಲಿಯೂ "ಗಳು' ಪ್ರತ್ಯಯ ಬರುತ್ತದೆ- ಮಂತ್ರಿಗಳು, ಪ್ರಧಾನಿ 
ಗಳಿಂದ. 


೨೩ 


ನಾಮಪದ ಪ್ರಕರಣ 


೫. ಈಕಾರಾಂತ ಸ್ತ್ರೀಲಿಂಗ- ಸ್ತ್ರ 


ಹೀಗೆಯೇ ಶ್ರೀ, ಹ್ರೀ. ಉಳಿದ ಈಕಾರಾಂತ 


ಸಜ ಬ ಇಊ ಧಿ ೪ 0 


ಏ.ವ. 
ಸ್ಟೀಯೆ, ಸ್ತ್ರೀ 
ಸ್ತ್ರೀಯನ್ನು 
ಸ್ತ್ರೀಯಿಂದ 
ಸ್ತ್ರೀ ಗೆ 
ಸ್ತ್ರೀಯಿಂದ 
ಸ್ತ್ರೀಯ 
ಸ್ತ್ರೀಯಲ್ಲಿ 


ಸಾಮಾನ್ಯವಾಗಿ ಕನ್ನಡದಲ್ಲಿ ಇಕಾರಾಂತವಾಗುತ್ತವೆ- ಲಕ್ಷ್ಮೀ-ಲಕ್ಷ್ಮಿ, ನಾರೀ- ನಾರಿ. 


೬. ಉಕಾರಾಂತ -ಗುರು 


೫೬೪೬ ಬಜ ॥ ೮ 


ಏ.ವ 
ಗುರುವು, ಗುರು 

ಗುರುವೆ, ಗುರು 
ಗುರುವನ್ನು 

ಗುರುವಿಂದ, ಗುರುವಿನಿಂದ 
ಗುರುವಿಗೆ 

ಗುರುವಿಂದ, ಗುರುವಿನಿಂದ 
ಗುರುವಿನ 

ಗುರುವಲ್ಲಿ, ಗುರುವಿನಲ್ಲಿ 


ಹೀಗೆಯೇ ರಾಮು, ವಧು ಇತ್ಯಾದಿ. 


೭. ಉಕಾರಾಂತ ಸರ್ವನಾಮ- ಇವನು. ಸಾಮಾನ್ಯವಾಗಿ ಸರ್ವನಾಮಗಳಿಗೆ 
ಸಂಬೋಧನ ವಿಭಕ್ತಿ ಇಲ್ಲ. 


ಪ್ರ. 
ಸಂ. 
ದ್ರಿ. 


ವ 


ಏ.ವ. 


ಇವನು 
(ಇವನೆ) 
ಇವನನ್ನು 


೦೨ 


ಬ.ವ. 
ಗುರುಗಳು 
ಗುರುಗಳೆ 
ಗುರುಗಳನ್ನು 
ಗುರುಗಳಿಂದ 
ಗುರುಗಳಿಗೆ 
ಗುರುಗಳಿಂದ 
ಗುರುಗಳ 
ಗುರುಗಳಲ್ಲಿ 


ಬ.ವ 


ಇವರು 
(ಇವರೆ) 
ಇವರನ್ನು 


ಹೊಸಗನ್ನಡ ವ್ಯಾಕರಣ ೨೮ 


ತೃ. ಇವನಿಂದ ಇವರಿಂದ 
ಚ. ಇವನಿಗೆ ಇವರಿಗೆ 
ಪಂ. ಇವನಿಂದ ಇವರಿಂದ 
ಷ. ಇವನ ಇವರ 

ಸ. ಇವನಲ್ಲಿ ಇವರಲ್ಲಿ 


ಹೀಗೆಯೇ ಇವಳು, ಅವನು, ಅವಳು. 
ವಿಶೇಷ : ಈ ಶಬ್ದಗಳಿಗೆ ಏಕವಚನದಲ್ಲಿ ಕೆಳಗೆ ಕಂಡಂತೆ ರೂಪಾಂತರಗಳುಂಟು. 


ಏ.ವ. 
ಪು. ಇವನು ಈತನು 
ಪು. ಅವನು ಆತನು 
ಸ್ತ್ರೀ. ಇವಳು ಈಕೆ 
ಸ್ತ್ರೀ. ಅವಳು ಆಕೆ 

ಆ. ಉಕಾರಾಂತ ಪುಲ್ಲಿಂಗ ಸರ್ವನಾಮ - ಈತನು. 
ಏ.ವ. 
ಪ್ರ. ಈತನು, ಈತ ಬಹುವಚನದಲ್ಲಿ “ಇವರು' ರೂಪದಂತೆ. 
ದ್ವಿ. ಈತನನ್ನು 
ತೃ. ಈತನಿಂದ 
ಚ. ಈತನಿಗೆ 
ಪಂ. ಈತನಿಂದ 
ಷ. ಈತನ 
ಸ, ಈತನಲ್ಲಿ 


ಹೀಗೆಯೇ “ಆತನು” ಬಹುವಚನದಲ್ಲಿ "ಅವರು' ರೂಪದಂತೆ. 
೯. ಎಕಾರಾಂತ ಸ್ತ್ರೀಲಿಂಗ ಸರ್ವನಾಮ - ಈಕೆ 
ಏ.ವ. 


ಪ್ರ. ಈಕೆಯು, ಈಕೆ ಬಹುವಚನದಲ್ಲಿ "ಇವರು' ರೂಪದಂತೆ 
ದ್ವಿ. ಈಕೆಯನ್ನು 
ತೃ. ಈಕೆಯಿಂದ 


೨೯ ನಾಮಪದ ಪ್ರಕರಣ 


ಚ. ಈಕೆಗೆ 

ಪಂ. ಈಕೆಯಿಂದ 
ಷ. ಈಕೆಯ 

ಸ. ಈಕೆಯಲ್ಲಿ 


ಹೀಗೆಯೇ “ಆಕೆ” ಬಹುವಚನದಲ್ಲಿ "ಅವರು' ರೂಪದಂತೆ. 


ನಾನು, ನೀನು, ತಾನು..... ಇವುಗಳಿಗೆ ಮೂರು ಲಿಂಗಗಳಲ್ಲಿಯೂ ಒಂದೇ 
ರೂಪವಿರುತ್ತದೆ. 


೧೦. ಉಕಾರಾಂತ ಸರ್ವನಾಮ - ನಾನು 


ಏ.ವ ಬ.ವ. 

ಪ್ರ. ನಾನು ನಾವು, ನಾವುಗಳು 
ದ್ವಿ... ನನ್ನನ್ನು ನಮನ್ನು 

ತೃ. ನನ್ನಿಂದ ನಮ್ಮಿಂದ 

ಚ. ನನಗೆ ನಮಗೆ 

ಪಂ. ನನ್ನಿಂದ ನಮ್ಮಿಂದ 

ಷ. ನನ್ನ ನಮ್ಮ 

ಷ. ನನ್ನಲ್ಲಿ ನಮಲ್ಲಿ 


೧೧.  ಉಕಾರಾಂತ ಸರ್ವನಾಮ..... ನೀನು 


ಏ.ವ. ಬ.ವ. 
ಪ್ರ. ನೀನು ನೀವು, ನೀವುಗಳು 
ದ್ವಿ... ನಿನ್ನನ್ನು ನಿಮನ್ನು 
ತೃ. ನಿನ್ನಿಂದ ನಿಮ್ಮಿಂದ 
ಚಿ. ನಿನಗೆ ನಿಮಗೆ 
ಪಂ. ನಿನ್ನಿಂದ ನಿಮ್ಮಿಂದ 
ಷ. ನಿನ್ನ ನಿಮ್ಮ 
ಸ. ನಿನ್ನಲ್ಲಿ ನಿಮಲ್ಲಿ 
೧೨. ಉಕಾರಾಂತ ಸರ್ವನಾಮ - ತಾನು 
ಏ.ವ. ಬ.ವ. 
ಪ್ರ. ತಾನು ತಾವು, ತಾವುಗಳು 
ದ್ವಿ... ತನ್ನನ್ನು ತಮ್ಮನ್ನು 


ಹೊಸಗನ್ನಡ ವ್ಯಾಕರಣ ೩೦ 


ತೃ. ತನ್ನಿಂದ 
ಚ. ತನಗೆ 
ಪಂ. ತನ್ನಿಂದ 
ಷ. ತನ್ನ 
ಸ... ತನ್ನಲ್ಲಿ 


ತಮಿಂದ 
ತಮಗೆ 
ತಮಿಂದ 
ತಮ 


ಆ 


ತಮಲ್ಲಿ 


ವಿಶೇಷ: ನೀವು ಎಂಬ ಅರ್ಥದಲ್ಲಿ ಗೌರವವನ್ನು ಸೂಚಿಸುವಾಗ ತಾವು ಎಂಬುದರ 
ಪ್ರಯೋಗವುಂಟು - ತಾವು ಹೇಳಿದ್ದೀರಿ, ತಮ್ಮಿಂದ, ತಮಗೆ. 


೧೩.  ಉಕಾರಾಂತ ಸರ್ವನಾಮ ಪುಲ್ಲಿಂಗ - ಯಾವನು 


ಏ.ವ. 
ಪ್ರ. ಯಾವನು 
ದ್ವಿ. ಯಾವನನ್ನು 
ತೃ. ಯಾವನಿಂದ 
ಚ. ಯಾವನಿಗೆ 
ಪಂ. ಯಾವನಿಂದ 
ಷ. ಯಾವನ 
ಸ. ಯಾವನಲ್ಲಿ 


ಬ.ವ. 


ಯಾರು 
ಯಾರನ್ನು 
ಯಾರಿಂದ 
ಯಾರಿಗೆ 
ಯಾರಿಂದ 
ಯಾರ 
ಯಾರಲ್ಲಿ 


ಹೀಗೆಯೇ ಸ್ತ್ರೀಲಿಂಗ ಏಕವಚನದಲ್ಲಿ "ಯಾವಳು'. ಬಹುವಚನದಲ್ಲಿ "ಯಾರು. 


ವಿಶೇಷ: ೧. ಬಹುವಚನದ ಯಾರು ಮುಂತಾದ ರೂಪಗಳಿಗೆ ಏಕವಚನದಲ್ಲಿಯೂ 
ಪ್ರಯೋಗವಿದೆ - ಯಾರನ್ನು ನೋಡಲು ಹೋದೆನೋ ಅವನು ಇರಲಿಲ್ಲ. 
೨. "ಯಾವ' ಶಬ್ದದ ಮುಂದೆ ಪುಲ್ಲಿಂಗದಲ್ಲಿ “ಆತನು', ಸ್ತ್ರೀಲಿಂಗದಲ್ಲಿ 
"ಆಕೆ' ಎಂಬ ಶಬ್ದಗಳ ಪ್ರಯೋಗ ಉಂಟು - ಯಾವಾತನು (ಯಾವನು), ಯಾವಾಕೆ 


(ಯಾವಳು) ಇವುಗಳ ಬಹುವಚನ "ಯಾರು'. 


೧೪. ಯಕಾರಾಂತ- ಪಿತೃ 


೫ 0 ೫ ೬ 
₹೨ 
GL 
2 
₹೨ 
(61 


ನಾಮಪದ ಪ್ರಕರಣ 


೩೧ 
ಚ ಪಿತೃವಿಗೆ ಪಿತೃಗಳಿಗೆ 
ಪಂ ಪಿತೃವಿನಿಂದ ಪಿತೃಗಳಿಂದ 
ಷ ಪಿತೃವಿನ ಪಿತೃಗಳ 
ಸ. ಪಿತೃವಿನಲ್ಲಿ ಪಿತೃಗಳಲ್ಲಿ 
ಹೀಗೆಯೇ ಮಾತೃ, ಭ್ರಾತೃ, ದಾತೃ, ಕರ್ತೃ ಇತ್ಯಾದಿ 
೧೫. ಎಕಾರಾಂತ - ತಂದೆ 
ಏ.ವ. ಬ.ವ. 
ಪ್ರ. ತಂದೆಯು, ತಂದೆ ತಂದೆಯರು 
ಸಂ. ತಂದೆಯೆ, ತಂದೆ ತಂದೆಯರೆ, ತಂದೆಯರಿರ 
ದ್ವಿ. ತಂದೆಯನ್ನು ತಂದೆಯರನ್ನು 
ತೃ. ತಂದೆಯಿಂದ ತಂದೆಯರಿಂದ 
ಚ. ತಂದೆಗೆ ತಂದೆಯರಿಗೆ 
ಪಂ. ತಂದೆಯಿಂದ ತಂದೆಯರಿಂದ 
ಷ. ತಂದೆಯ ತಂದೆಯರ 
ಸ. ತಂದೆಯಲ್ಲಿ ತಂದೆಯರಲ್ಲಿ 


ಹೀಗೆಯೇ ಅತ್ತೆ, ಸೊಸೆ, ಅತ್ತಿಗೆ ಇತ್ಯಾದಿ, ಬಹುವಚನದಲ್ಲಿ “ಗಳು' 
"ಅಂದಿರು' ಮೊದಲಾದವು ಕೆಲವು ಬಂಧುವಾಚಕ ಶಬ್ದಗಳಿಗೆ ಪುನರುಕ್ತವಾಗಿ ಸೇರುತ್ತವೆ- 


ಸೊಸೆಯರು, ಸೊಸೆಯರುಗಳು, ಸೊಸೆಯಂದಿರುಗಳು. 


೧೬. ಉಕಾರಾಂತ 


ಟಿ ಶ್ರೀ ಯ 


ಭಟ್ಟ 


ವಿಶೇಷ ಶಬ್ದಗಳು 


- ಗಂಡಸು 
ಏ.ವ. 


ಗಂಡಸು 

ಗಂಡಸೆ, ಗಂಡಸು 
ಗಂಡಸನ್ನು 

ಗಂಡಸಿನಿಂದ, ಗಂಡಸಿಂದ 
ಗಂಡಸಿಗೆ 

ಗಂಡಸಿನಿಂದ, ಗಂಡಸಿಂದ 
ಗಂಡಸಿನ 

ಗಂಡಸಿನಲ್ಲಿ, ಗಂಡಸಲ್ಲಿ 


ಬ.ವ. 


ಗಂಡಸರು 

ಗಂಡಸರೆ, ಗಂಡಸರಿರ 
ಗಂಡಸರನ್ನು 
ಗಂಡಸರಿಂದ 
ಗಂಡಸರಿಗೆ 
ಗಂಡಸರಿಂದ 
ಗಂಡಸರ 

ಗಂಡಸರಲ್ಲಿ 


೧೭. 


೧೮. 


೧೯. 


ಹೊಸಗನ್ನಡ ವ್ಯಾಕರಣ ೩೨ 


ಹೀಗೆಯೇ ಹೆಂಗಸು, ಅರಸು. 


ಉಕಾರಾಂತ - ಗಂಡು 


ಏ.ವ 
ಪ್ರ. ಗಂಡು 
ಸಂ. ಗಂಡೆ, ಗಂಡು 
ದ್ವಿ. ಗಂಡನ್ನು 
ತೃ. ಗಂಡಿನಿಂದ, ಗಂಡಿಂದ 
ಚ. ಗಂಡಿಗೆ 
ಪಂ. ಗಂಡಿನಿಂದ, ಗಂಡಿಂದ 
ಷ. ಗಂಡಿನ 
ಗಂಡಿನಲ್ಲಿ, ಗಂಡಲ್ಲಿ 
ಹೀಗೆಯೇ ಹೆಣ್ಣು. 
ಉಕಾರಾಂತ - ಮಗನು 

ಏ.ವ. 
ಪ್ರ ಮಗನು 
ಸಂ. ಮಗನೆ 
ದ್ವಿ. ಮಗನನ್ನು 
ತೃ. ಮಗನಿಂದ 
ಚ. ಮಗನಿಗೆ 
ಪಂ. ಮಗನಿಂದ 
ಷ. ಮಗನ 
ಸ. ಮಗನಲ್ಲಿ 
ಹೀಗೆಯೇ ಮಗಳು. 


ಉಕಾರಾಂತ ಪುಲ್ಲಿಂಗ - ದೇವರು 


ಏ.ವ. 
ಪ್ರ. ದೇವರು 
ಸಂ. ದೇವರೆ 
ದ್ವಿ. ದೇವರನ್ನು 
ತೃ. ದೇವರಿಂದ 
ಚ. ದೇವರಿಗೆ 


ಬ.ವ. 
ಗಂಡುಗಳು 
ಗಂಡುಗಳೆ, ಗಂಡುಗಳಿರ 
ಗಂಡುಗಳನ್ನು 
ಗಂಡುಗಳಿಂದ 
ಗಂಡುಗಳಿಗೆ 
ಗಂಡುಗಳಿಂದ 
ಗಂಡುಗಳ 

ಗಂಡುಗಳಲ್ಲಿ 


ಬ.ವ. 


ಮಕ್ಕಳು 

ಮಕ್ಕಳೆ, ಮಕ್ಕಳಿರ 
ಮಕ್ಕಳನ್ನು 
ಮಕ್ಕಳಿಂದ 
ಮಕ್ಕಳಿಗೆ 
ಮಕ್ಕಳಿಂದ 
ಮಕ್ಕಳ 

ಮಕ್ಕಳಲ್ಲಿ 


ಬ.ವ. 


ದೇವರುಗಳು 

ದೇವರುಗಳೆ, ದೇವರುಗಳಿರ 
ದೇವರುಗಳನ್ನು 
ದೇವರುಗಳಿಂದ 
ದೇವರುಗಳಿಗೆ 


೩೩ 


೫ ಭ್ರ 


೨೦. ಎಕಾರಾಂತ- 


ಜಿ ಜಿ ಬ 


೫ ೫್ನಿ 


ನಾಮಪದ ಪ್ರಕರಣ 


ದೇವರಿಂದ ದೇವರುಗಳಿಂದ 
ದೇವರ ದೇವರುಗಳ 
ದೇವರಲ್ಲಿ ದೇವರುಗಳಲ್ಲಿ 


ದೇವತೆ. ಮೂರು ಲಿಂಗಗಳಲ್ಲಿಯೂ ಒಂದೇ ರೂಪ. 


ಏ.ವ. ಬ.ವ. 
ದೇವತೆಯು, ದೇವತೆ ದೇವತೆಗಳು 
ದೇವತೆಯೆ, ದೇವತೆ ದೇವತೆಗಳೆ, ದೇವತೆಗಳಿರ 
ದೇವತೆಯನ್ನು ದೇವತೆಗಳನ್ನು 
ದೇವತೆಯಿಂದ ದೇವತೆಗಳಿಂದ 
ದೇವತೆಗೆ ದೇವತೆಗಳಿಗೆ 
ದೇವತೆಯಿಂದ ದೇವತೆಗಳಿಂದ 
ದೇವತೆಯ ದೇವತೆಗಳ 
ದೇವತೆಯಲ್ಲಿ ದೇವತೆಗಳಲ್ಲಿ 

೩. ನಪುಂಸಕಲಿಂಗ 


೧. ಅಕಾರಾಂತ ನಪುಂಸಕಲಿಂಗ - ಹೊಲ 


ಚಿ ೫ ೬ 


೭. ಜೀ «84೬ 
೦ 9 ಗ 


೫ ೫ 


ಏ.ವ. ಬ.ವ. 

ಹೊಲವು, ಹೊಲ ಹೊಲಗಳು 

ಹೊಲವೆ, ಹೊಲ ಹೊಲಗಳೆ 

ಹೊಲವನ್ನು ಹೊಲಗಳನ್ನು 

ಹೊಲದಿಂದ ಹೊಲಗಳಿಂದ 

ಹೊಲಕ್ಕೆ ಹೊಲಗಳಿಗೆ 

ಹೊಲದ ದೆಸೆಯಿಂದ, ಹೊಲಗಳ ದೆಸೆಯಿಂದ, 
ಹೊಲದಿಂದ ಹೊಲಗಳಿಂದ 

ಹೊಲದ ಹೊಲಗಳ 

ಹೊಲದಲ್ಲಿ ಹೊಲಗಳಲ್ಲಿ 


ಹೀಗೆಯೇ ನೆಲ, ಮರ, ಮಂಚ, ಫಲ, ಕೋಪ, ಪಾಠ ಇತ್ಯಾದಿ. 


ಹೊಸಗನ್ನಡ ವ್ಯಾಕರಣ ೩೮೪ 


೨. ಅಕಾರಾಂತ - ಕೋಣ 


....... 


ಏ.ವ. 


ಕೋಣನು, ಕೋಣವು, ಕೋಣ 
ಕೋಣನೆ, ಕೋಣವೆ, ಕೋಣ 
ಕೋಣನನ್ನು, ಕೋಣವನ್ನು 
ಕೋಣನಿಂದ, ಕೋಣದಿಂದ 
ಕೋಣನಿಗೆ, ಕೋಣಕ್ಕೆ 
ಕೋಣನಿಂದ, ಕೋಣದಿಂದ 
ಕೋಣನ, ಕೋಣದ 


ಕೋಣನಲ್ಲಿ, ಕೋಣದಲ್ಲಿ 


ಹೀಗೆಯೇ ಕೋಡಗ, ವೃಷಭ, ವರಾಹ, 


೩. ಅಕಾರಾಂತ- ಬಸವ (ಎತ್ತು) 


ಏ.ವ. 
ಪ್ರ. ಬಸವನು, ಬಸವ 
ಸಂ. ಬಸವನೆ, ಬಸವ 
ದ್ವಿ. ಬಸವನನ್ನು 
ತೃ. ಬಸವನಿಂದ 
ಚ. ಬಸವನಿಗೆ, ಬಸವಕ್ಕೆ 
ಪಂ. ಬಸವನಿಂದ 
ಷ. ಬಸವನ 
ಸ. ಬಸವನಲ್ಲಿ 

೪. ಇಕಾರಾಂತ - ಕುರಿ 

ಏ.ವ. 
ಪ್ರ. ಕುರಿಯು, ಕುರಿ 
ಸಂ. ಕುರಿಯೆ, ಕುರಿ 
ದ್ವಿ. ಕುರಿಯನ್ನು 
ತೃ. ಕುರಿಯಿಂದ 
ಚಿ. ಕುರಿಗೆ 


ಪಂ. ಕುರಿಯಿಂದ 


ಬ.ವ. 
ಕೋಣಗಳು 
ಕೋಣಗಳ, ಕೋಣಗಳಿರ 
ಕೋಣಗಳನ್ನು 
ಕೋಣಗಳಿಂದ 
ಕೋಣಗಳಿಗೆ 
ಕೋಣಗಳಿಂದ 
ಕೋಣಗಳ 
ಕೋಣಗಳಲ್ಲಿ 


ಗರುಡ. 


ಬ.ವ. 


ಬಸವಗಳು 

ಬಸವಗಳೆ, ಬಸವಗಳಿರ 
ಬಸವಗಳನ್ನು 
ಬಸವಗಳಿಂದ 
ಬಸವಗಳಿಗೆ 
ಬಸವಗಳಿಂದ 
ಬಸವಗಳ 

ಬಸವಗಳಲ್ಲಿ 


ಬ.ವ. 


ಕುರಿಗಳು 

ಕುರಿಗಳೆ, ಕುರಿಗಳಿರ 
ಕುರಿಗಳನ್ನು 
ಕುರಿಗಳಿಂದ 
ಕುರಿಗಳಿಗೆ 
ಕುರಿಗಳಿಂದ 


೩೫ 


ಷ, 
ಸ. 


ನಾಮಪದ ಪ್ರಕರಣ 


ಕುರಿಯ 
ಕುರಿಯಲ್ಲಿ 


ಕುರಿಗಳ 
ಕುರಿಗಳಲ್ಲಿ 


ಹೀಗೆಯೇ ನರಿ, ಮರಿ, ಗಿರಿ, ನದಿ, ಬುದ್ದಿ ಇತ್ಯಾದಿ. 


೫. ಉಕಾರಾಂತ - ಕರು 


೭ ಜ ಕ್ರ ಜಟ ಶ್ರ ಈ 


ಏ.ವ. 
ಕರುವು, ಕರು 

ಕರುವೆ, ಕರು 

ಕರುವನ್ನು 

ಕರುವಿನಿಂದ, ಕರುವಿಂದ 
ಕರುವಿಗೆ 

ಕರುವಿನಿಂದ, ಕರುವಿಂದ 
ಕರುವಿನ 

ಕರುವಿನಲ್ಲಿ, ಕರುವಲ್ಲಿ 


ಬ.ವ. 
ಕರುಗಳು 
ಕರುಗಳೆ, ಕರುಗಳಿರ 
ಕರುಗಳನ್ನು 
ಕರುಗಳಿಂದ 
ಕರುಗಳಿಗೆ 
ಕರುಗಳಿಂದ 
ಕರುಗಳ 
ಕರುಗಳಲ್ಲಿ 


ಹೀಗೆಯೇ ತುರು, ಮಡು, ನಗು ಇತ್ಯಾದಿ. ಮತ್ತು ಬಾಹು, ವಾಯು 
ಮುಂತಾದ ಉಕಾರಾಂತ ಸಂಸ್ಕೃತ ಶಬ್ದಗಳು. 


೬. ಉಕಾರಾಂತ - ಬೆಕ್ಕು 


HE 


1... 


ಏ.ವ 


ಬೆಕ್ಕು 

ಬೆಕ್ಕೆ, ಬೆಕ್ಕು 

ಬೆಕ್ಕನ್ನು 

ಬೆಕ್ಕಿನಿಂದ, ಬೆಕ್ಕಿಂದ 

ಬೆಕ್ಕಿಗೆ 

ಬೆಕ್ಕಿನಿಂದ, ಬೆಕ್ಕಿಂದ 
(ಬೆಕ್ಕಿನ ದೆಸೆಯಿಂದ) 

ಬೆಕ್ಕಿನ, ಬೆಕ್ಕ 

ಬೆಕ್ಕಿನಲ್ಲಿ, ಬೆಕ್ಕಲ್ಲಿ 


ಬ.ವ. 


ಬೆಕ್ಕುಗಳು 
ಬೆಕ್ಕುಗಳೆ 
ಬೆಕ್ಕುಗಳನ್ನು 
ಬೆಕ್ಕುಗಳಿಂದ 
ಬೆಕ್ಕುಗಳಿಗೆ 
ಬೆಕ್ಕುಗಳಿಂದ 


ಬೆಕ್ಕುಗಳ 
ಬೆಕ್ಕುಗಳಲ್ಲಿ 


ಹೀಗೆಯೇ ಗೋವು, ಕಣು ವ ಮಣು ಲ ಕಲ್ಲು, ಸೊಕ್ಕು, ಗೂಡು, ಕೋಡು, 
ನಾಡು, ತೋಳು, ನಾರು, ಊರು, ಬೇರು, ಮಾತು, ಪೊದರು, ಬೆಂಗಳೂರು, 
ಮೈಸೂರು ಇತ್ಯಾದಿ. 


ಹೊಸಗನ್ನಡ ವ್ಯಾಕರಣ ೩೬ 


೭. ಉಕಾರಾಂತ ಸರ್ವನಾಮ - ಇದು. 


ಏ.ವ. 
ಇದು 
ಇದನ್ನು 
ಇದರಿಂದ 
ಇದಕ್ಕೆ 
ಇದರಿಂದ 
ಇದರ 


ಇದರಲ್ಲಿ 


೩೨ (£. 


2 ೫. ಬ. ೫% 
9 Oo * 6 


ಬ.ವ. 
ಇವು, ಇವುಗಳು 
ಇವನ್ನು, ಇವುಗಳನ್ನು 
ಇವುಗಳಿಂದ 
ಇವಗಳಿಗೆ 
ಇವುಗಳಿಂದ 
ಇವುಗಳ 
ಇವುಗಳಲ್ಲಿ 


ಹೀಗೆಯೇ ಅದು-ಅವು, ಅವುಗಳು; ಅಂಥದು- ಅಂಥವು, ಅಂಥವುಗಳು; 


ಇಂಥದು- ಇಂಥವು, ಇಂಥವುಗಳು. 


ವಿಶೇಷ : ನ. ಅಂಥದು, ಅಂತಹುದು, ಅಂತದು; 


ಪು. ಅಂಥವನು, ಅಂತಹವನು, ಅಂತವನು; 
ಸ್ತ್ರೀ. ಅಂಥವಳು, ಅಂತಹವಳು, ಅಂತವಳು. 
ಹೀಗೆಯೇ ನಾನಾರೂಪಾಂತರಗಳು ಹೊಸಗನ್ನಡದಲ್ಲಿ ಕಂಡುಬರುತ್ತವೆ. 


೮. ಉಕಾರಾಂತ - ಯಾವುದು 


ಏ.ವ. 

ಪ್ರ. ಯಾವುದು 

ದ್ವಿ. ಯಾವುದನ್ನು 

ತೃ. ಯಾವುದರಿಂದ 

ಚ. ಯಾವುದಕ್ಕೆ 

ಪಂ ಯಾವುದರಿಂದ 

ಷ. ಯಾವುದರ 

ಸ. ಯಾವುದರಲ್ಲಿ 

೯. ಎಕಾರಾಂತ ನಪುಂಸಕಲಿಂಗ - ಮನೆ 

ಏ.ವ. 


ಪ್ರ... ಮನೆಯು, ಮನೆ 
ಸಂ. ಮನೆಯೆ, ಮನೆ 


ಬ.ವ. 


ಯಾವುವು, ಯಾವುವುಗಳು 
ಯಾವುದನ್ನು, ಯಾವವಗಳನ್ನು 
ಯಾವುವುಗಳಿಂದ 
ಯಾವುವುಗಳಿಗೆ 
ಯಾವುವುಗಳಿಂದ 
ಯಾವುವುಗಳ 
ಯಾವುವುಗಳಲ್ಲಿ. 


ಬ.ವ. 
ಮನೆಗಳು 
ಮನೆಗಳೆ 


೩೭ 


೫.4.2 


೨೦. 


ಪ 
ಷ. 
ಸ 


ನಾಮಪದ ಪ್ರಕರಣ 


ಮನೆಯನ್ನು 
ಮನೆಯಿಂದ 
ಮನೆಗೆ 
ಮನೆಯಿಂದ 
ಮನೆಯ 
ಮನೆಯಲ್ಲಿ 


ಮನೆಗಳನ್ನು 
ಮನೆಗಳಿಂದ 
ಮನೆಗಳಿಗೆ 
ಮನೆಗಳಿಂದ 
ಮನೆಗಳ 
ಮನೆಗಳಲ್ಲಿ 


ಹೀಗೆಯೇ ಶಾಲೆ, ಕಲೆ, ಬೆಲೆ, ಕತ್ತೆ ಇತ್ಯಾದಿ. ಗೋಶಬ್ಬವು ಗೋವು 
ಎಂದು ಉಕಾರಾಂತವಾಗಿ ಬೆಕ್ಕು ( ಸಂಖ್ಯೆ ೬) ಶಬ್ದದಂತೆ ನಡೆಯುತ್ತದೆ. 


ವಿಶೇಷ ಶಬ್ದಗಳು 


೧೦. ಇಕಾರಾಂತ ನಪುಂಸಕಲಿಂಗ - ಬಾಯಿ 


ಏ.ವ. 
ಬಾಯಿಯು, ಬಾಯಿ 
ಬಾಯಿಯೆ, ಬಾಯೆ 
ಬಾಯಿಯನ್ನು, ಬಾಯನ್ನು 
ಬಾಯಿಯಿಂದ, ಬಾಯಿಂದ 
ಬಾಯಿಗೆ 
ಬಾಯಿಯಿಂದ, ಬಾಯಿಂದ 
ಬಾಯಿಯ, ಬಾಯ 
ಬಾಯಿಯಲ್ಲಿ ಬಾಯಲ್ಲಿ 


ಬ.ವ. 
ಬಾಯಿಗಳು 
ಬಾಯಿಗಳೆ 
ಬಾಯಿಗಳನ್ನು 
ಬಾಯಿಗಳಿಂದ 
ಬಾಯಿಗಳಿಗೆ 
ಬಾಯಿಗಳಿಂದ 
ಬಾಯಿಗಳ 
ಬಾಯಿಗಳಲ್ಲಿ 


ಇಕಾರಾಂತ ಶಬ್ದಗಳಲ್ಲಿ ಇಕಾರದ ಹಿಂದೆ ಯಕಾರವಿದ್ದಲ್ಲಿ ಆ ಶಬ್ದಗಳ 
ಏಕವಚನದಲ್ಲಿ ರೂಪಗಳು ಮೇಲ್ಕಂಡಂತೆ ಎರಡು ಬಗೆಯಾಗುತ್ತವೆ. ಹೀಗೆಯೇ 
ನಾಯಿ, ಕಾಯಿ. ಸ್ತ್ರೀಲಿಂಗದ ತಾಯಿ ಶಬ್ದವೂ ಹೀಗೆಯೇ. 


೧೧. ಉಕಾರಾಂತ - ಏನು (ಇದಕ್ಕೆ ಬಹುವಚನವಿಲ್ಲ) 


ಪ್ರ. ಏನು 

ದ್ವಿ. ಏನನ್ನು 

ತೃ. ಏತರಿಂದ 
ಚಿ. ಏತಕ್ಕೆ, ಏಕೆ 
ಪಂ. ಏತರಿಂದ 
ಷ. ಏತರ 

ಸ, ಏತರಲ್ಲಿ 


ಹೊಸಗನ್ನಡ ವ್ಯಾಕರಣ ೩೮ 
ಚತುರ್ಥಿ ವಿಭಕ್ತಿಯಲ್ಲಿ "ಏನಕೆ' ಎಂಬುದು ತಪ್ಪು. 


೧೨. ಎಲ್ಲ ಎಂಬ ವಿಶೇಷಣವು ನಾಮಪದವಾದಾಗ ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ 
ಎಲ್ಲವರು, ಎಲ್ಲರು ಎಂಬ ರೂಪಗಳನ್ನು ಪಡೆಯುತ್ತದೆ. ಇವು ನಿತ್ಯಬಹು 


ವಚನದಲ್ಲಿರುತ್ತವೆ. 
ಪುಲ್ಲಿಂಗ-ಸ್ತ್ರೀಲಿಂಗ 
ಬ.ವ. 

ಪ್ರ. ಎಲ್ಲವರು, ಎಲ್ಲರು 
ದ್ವಿ. ಎಲ್ಲವರನ್ನು, ಎಲ್ಲರನ್ನು 
ತೃ. ಎಲ್ಲವರಿಂದ, ಎಲ್ಲರಿಂದ 
ಚ. ಎಲ್ಲವರಿಗೆ, ಎಲ್ಲರಿಗೆ 
ಪಂ. ಎಲ್ಲವರಿಂದ, ಎಲ್ಲರಿಂದ 
ಷ. ಎಲ್ಲವರ, ಎಲ್ಲರ 
ಸ. ಎಲ್ಲವರಲ್ಲ ಎಲ್ಲರಲ್ಲಿ 


ನಪುಂಸಕ ಲಿಂಗದಲ್ಲಿ ಈ ಶಬ್ದವು ಎರಡು ವಚನಗಳಲ್ಲಿಯೂ ಇರುತ್ತದೆ. 


ನಪುಂಸಕಲಿಂಗ 

ಏ.ವ. ಬ.ವ. 
ಪ್ರ. ಎಲ್ಲದು ಎಲ್ಲವು, ಎಲ್ಲವುಗಳು 
ದ್ವಿ. ಎಲ್ಲದನ್ನು ಎಲ್ಲವನ್ನು, ಎಲ್ಲವುಗಳನ್ನು 
ತೃ. ಎಲ್ಲದರಿಂದ ಎಲ್ಲವುಗಳಿಂದ 
ಚ. ಎಲ್ಲದಕ್ಕೆ ಎಲ್ಲವುಗಳಿಗೆ 
ಪಂ. ಎಲ್ಲದರಿಂದ ಎಲ್ಲವುಗಳಿಂದ 
ಷ. ಎಲ್ಲದರ ಎಲ್ಲವುಗಳ 
ಸ. ಎಲ್ಲದರಲ್ಲಿ ಎಲ್ಲವುಗಳಲ್ಲಿ 


"ಎಲ್ಲ' ಶಬ್ದವು ಬರಿಯ ವಿಶೇಷಣವಾದಾಗ “ಎಲ್ಲ, ಎಲ್ಲಾ' ಎಂಬ ಎರಡು 
ರೂಪಗಳನ್ನು ಪಡೆಯುತ್ತದೆ. ಉದಾ: ಎಲ್ಲ ಜನರು, ಎಲ್ಲಾ ಜನರು. 


ಸಂಖ್ಯಾವಾಚಕಗಳು 


೧೩. ಸಂಖ್ಯಾವಾಚಕಗಳು ನಾಮಪದಗಳಾಗುವಾಗ ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ ಈ 
ರೀತಿ ರೂಪಗಳನ್ನು ಪಡೆಯುತ್ತವೆ. 


೩೯ ನಾಮಪದ ಪ್ರಕರಣ 


ಒಂದು ಇ ಒಬ್ಬನು (ಏ.ವ) ಒಬ್ಬರು (ಬ.ವ. ಗೌರವಾರ್ಥದಲ್ಲಿ) 
ಎರಡು ಇಬ್ಬರು, ಈರ್ವರು 

ಮೂರು ಇ ಮೂವರು 

ನಾಲ್ಕು ಇ ನಾಲ್ವರು 


ಐದು ಇ ಐವರು 
ಆರು ಇ ಅರ್ವರು 
ಇವು ಹೀಗೆ ನಡೆಯುತ್ತವೆ - 

ಪ್ರ. ಒಬ್ಬರು 
ದ್ದ. ಒಬ್ಬರನ್ನು 
ತೃ. ಒಬ್ಬರಿಂದ 
ಚ. ಒಬ್ಬರಿಗೆ 
ಪಂ ಒಬ್ಬರಿಂದ 
ಷ. ಒಬ್ಬರ 
ಸ. ಒಬ್ಬರಲ್ಲಿ 


ಇವು ವಿಶೇಷಣಗಳಾದಾಗ ಒಬ್ಬ ಹುಡುಗ, ಒಬ್ಬ ಹುಡುಗಿ, ಇಬ್ಬರು 
ಹುಡುಗರು, ಎರಡು ಮಂದಿ ಹುಡುಗರು - ಈ ರೀತಿ ಆಗುತ್ತವೆ. 


ನಪುಂಸಕಲಿಂಗ 


ಒಂದು 

ಒಂದನ್ನು 
ಒಂದರಿಂದ 
ಒಂದಕ್ಕೆ 

೦. ಒಂದರಿಂದ 
ಒಂದರ 
ಒಂದರಲ್ಲಿ. 
ಹೀಗೆಯೇ ಎರಡು, ಮೂರು ಇತ್ಯಾದಿ. 


ವಿಭಕ್ತಿ ಪ್ರತಿರೂಪಕಾವ್ಯಯಗಳು 


ಮೇಲೆ, ಮೇಲಕ್ಕೆ, ಕೆಳಗೆ, ಕೆಳಕ್ಕೆ, ಒಳಗೆ, ಒಳಕ್ಕೆ, ಒಳಗಿನಿಂದ, ಹಿಂದೆ, 
ಹಿಂದಿನಿಂದ, ಹಿಂದಕ್ಕೆ- ಮುಂತಾದ ಹಲವು ಶಬ್ದಗಳು ಕೆಲವೇ ವಿಭಕ್ತಿಗಳನ್ನು 
ಪಡದಿರುತ್ತವೆ. ಇವನ್ನು ಅವ್ಯಯಗಳ ಗುಂಪಿಗೆ ಸೇರಿಸಿ ವಿಭಕ್ತಿ ಪ್ರತಿರೂಪಕಾವ್ಯಯ 
ಗಳೆಂದು ಕರೆಯಬಹುದು. 
[3] 


೫.2 EL 


pal ೫. ಓ. 


ಕಾರಕ ಪ್ರಕರಣ 


ವಾಕ್ಕವು ಕ್ರಿಯಾವದದಲ್ಲಿ ಸಮಾಪ್ತವಾಗುತ್ತದೆ. ಕ್ರಿಯಾಪದದಿಂದ ವಾಕ್ಕದ 
ಅರ್ಥವು ಪೂರ್ಣವಾಗುತ್ತದೆ. ಯಾವುದಕ್ಕೆ ಕ್ರಿಯೆಯಲ್ಲಿ ಅನ್ವಯವಿದೆಯೋ ಯಾವುದು 
ಕ್ರಿಯೆ ನಡೆಯಲು ಸಹಾಯಕವೋ ಅದಕ್ಕೆ ಕಾರಕವೆಂದು ಹೆಸರು. ಕಾರಕಗಳು 
ಆರು- ಕತಣ್ಯ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ ಮತ್ತು ಅಧಿಕರಣ. ಷಷ್ಠೀ 
ವಿಭಕ್ತಿಯಿದ್ದಾಗ ಸಾಮಾನ್ಯವಾಗಿ ಅರ್ಥಕ್ಕೆ ಕ್ರಿಯೆಯೊಡನೆ ಅನ್ವಯವಿರುವುದಿಲ್ಲ. 


ಉದಾ : ಶಾರದೆಯ ತಂಗಿ ಹಾಡುತ್ತಾಳೆ. ಮರದ ಎಲೆ ಕೆಳಗೆ ಬಿದ್ದಿತು. 


ಇಲ್ಲಿ ಶಾರದೆಗೆ ತಂಗಿಯಲ್ಲಿ ಅನ್ಹಯ. ಮರಕ್ಕೆ ಎಲೆಯಲ್ಲಿ ಅನ್ವಯ. 
ಕ್ರಿಯೆಯಲ್ಲಿ ಅನ್ವಯವಿಲ್ಲ. ಆದ್ದರಿಂದ ಇಲ್ಲಿ ಷಷ್ಠೀ ವಿಭಕ್ತಿ ಕಾರಕ ವಿಭಕ್ತಿಯಲ್ಲ. 
ಆದರೆ ಕೃದಂತ ಭಾವನಾಮದ ಯೋಗವಿದ್ದಾಗ ಷಷ್ಠಿಗೆ ಕ್ರಿಯೆಯೊಡನೆ ಅನ್ವಯವಿರುತ್ತದೆ. 
ಆಗ ಅದು ಕಾರಕವಿಭಕ್ತಿಯಾಗುತ್ತದೆ. 


ಉದಾ : ಮಗುವಿನ ಆಟ. ಕಾವ್ಯದ ಶ್ರವಣ. 


ಇಲ್ಲಿ ಆಡುವ ಕ್ರಿಯೆಗೆ ಮಗು ಕತಣ್ಯ. ಕೇಳುವ ಕ್ರಿಯೆಗೆ ಕಾವ್ಯ ಕರ್ಮ. 
ಈ ಉದಾಹರಣೆಗಳಲ್ಲಿ ಷಷ್ಠಿ ಕಾರಕವಿಭಕ್ತಿಯೇ. ಅದು ಕಾರಕವಿಭಕ್ತಿಯಾದಾಗ 
ಷಷ್ಟ್ಯಂತವು ಕತಣ್ಯವೋ ಕರ್ಮವೋ ಅಗಿರುತ್ತದೆ. ಸಂಬೋಧನಾ ವಿಭಕ್ತಿಯು 
ಪ್ರಥಮಾವಿಭಕ್ತಿಯ ಒಂದು ಭೇದ. ಆದ್ದರಿಂದ ಕಾರಕಗಳು ಆರು; ವಿಭಕ್ತಿಗಳು 
ಏಳು.* ಕಾರಕವಲ್ಲದಿದ್ದರೂ ಬೇರೆ ಬೇರೆ ಕಾರಣದಿಂದ ವಿಭಕ್ತಿ ಬರುತ್ತದೆ. 


ಕಾರಕವಾಚಕಗಳ ಮೇಲೆ ಸಾಮಾನ್ಯವಾಗಿ ಕೆಳಗೆ ಕಂಡಂತೆ ವಿಭಕ್ತಿಗಳು ಬರುತ್ತದೆ. 


ಕಾರಕ ವಿಭಕ್ತಿ 

ಕತಣ್ಯ ಪ್ರಥಮಾ (ಕರ್ಮಣಿ ಪ್ರಯೋಗದಲ್ಲಿ ತೃತೀಯಾ, 
ಭಾವಕೃದಂತದ ಯೋಗವಿದ್ದಲ್ಲಿ ತೃತೀಯಾ ಮತ್ತು 
ಷಷ್ಟೀ) 

ಕರ್ಮ ದ್ವಿತೀಯಾ (ಕರ್ಮಣಿ ಪ್ರಯೋಗದಲ್ಲಿ ಪ್ರಥಮಾ. 


ಭಾವಕೃದಂತದ ಯೋಗವಿದ್ದಲ್ಲಿ ಷಷ್ಠೀ) 


೫]. ಕಾರಕಮಾಲು ಕರ್ಮಕರಣಾದಿಕದಿಂ ಪ್ರಥಮಾದಿಭೇದ ನಿ 
ರ್ಧಾರದಿಂದಂ ಪಿಡಿದು ನಿಲ್ವ ವಿಭಕ್ತಿಗಳೇಟಕೆನಿಕ್ಕು..... Wl 


-ಕವಿರಾಜಮಾರ್ಗ, ೧-೧೧೪ 
2. ಕಾವ್ಯಾವಲೋಕನ, ಸೂತ್ರ ೧೫-೧೬. 
3. ಶಬ್ದಮಣಿದರ್ಪಣ, ಸೂತ್ರ ೯೨ (ವೃತಿ) 


ಕಾರಕಗಳಲ್ಲಿ ಕತಣ್ಯವೇ ಮುಖ್ಯವಾದ ಕಾರಕ. ಕರ್ಮಾದಿಗಳು ಕತಣ್ಯವಿಗೆ ಅಧೀನವಾದವು. 


೪ಗಿ ಕಾರಕ ಪ್ರಕರಣ 


ಕರಣ ತೃತೀಯಾ 
ಸಂಪ್ರದಾನ ಚತುರ್ಥೀ 
ಅಪಾದಾನ ಪಂಚಮೀ 
ಅಧಿಕರಣ ಸಪ್ತಮೀ 
ಕಾರಕಗಳ ಲಕ್ಷಣ 


೧. ಕತೃ : ಕೆಲಸವನ್ನು ಮಾಡತಕ್ಕವನು ಮತ್ತು ಮಾಡಿಸತಕ್ಕವನು ಕತನ್ಯ. 
ಕೆಲಸವನ್ನು ಮಾಡಿಸತಕ್ಕವನಿಗೆ ಪ್ರಯೋಜಕ ಕತಣೃ, ಪ್ರೇರಕ ಕತ್ಯ ಎಂಬ ಹೆಸರುಗಳೂ 
ಉಂಟು. 


ಉದಾ : ಕತಣ್ಬ - ಹುಡುಗನು ಪಾಠವನ್ನು ಓದುತ್ತಾನೆ 
ಬಡಗಿ ಮನೆಯನ್ನು ಕಟ್ಟುತ್ತಾನೆ. 


ಪ್ರಯೋಜಕ ಕತಣ್ಯ - ಉಪಾಧ್ಯಾಯನು ಹುಡುಗನಿಂದ ಪಾಠವನ್ನು ಓದಿಸುತ್ತಾನೆ. 
ಅವನು ಬಡಗಿಯಿಂದ ಮನೆಯನ್ನು ಕಟ್ಟಿಸುತ್ತಾನೆ. 


೨. ಕರ್ಮ : ಮಾಡುವ ಕೆಲಸಕ್ಕೆ ಯಾವುದು ವಿಷಯವೋ ಅದು ಕರ್ಮ. 
ಕ್ರಿಯಾಪದದ ಮೇಲೆ ಸಾಮಾನ್ಯವಾಗಿ "ಯಾರನ್ನು ? ಯಾವುದನ್ನು 7 ಎಂದು 
ಪ್ರಶ್ನೆ ಮಾಡಿದಾಗ ಯಾವುದು ಉತ್ತರವೋ ಅದು ಕರ್ಮ. 


ಉದಾ : ರಾಮನು ತಂದೆಯನ್ನು ನೋಡಿದನು. 
ಮಗು ಹಾಲನ್ನು ಕುಡಿಯುತ್ತದೆ. 


ಇಲ್ಲಿ " ಯಾರನ್ನು ನೋಡಿದನು?' ಎಂಬ ಪ್ರಶ್ನೆಗೆ “ತಂದೆಯನ್ನು' ಎಂದೂ 
"ಯಾವುದನ್ನು ಕುಡಿದನು?' ಎಂಬ ಪ್ರಶ್ನೆಗೆ "ಹಾಲನ್ನು? ಎಂದೂ ಉತ್ತರ ದೊರೆಯುತ್ತದೆ. 


೩. ಕರಣ : ಕೆಲಸವನ್ನು ಮಾಡುವಾಗ ಕತನ್ಯ ಯಾವುದನ್ನು ಮುಖ್ಯ 
ಸಾಧನವನ್ನಾಗಿ ಬಳಸುತ್ತಾನೋ ಅದು ಕರಣ. 


ಉದಾ : ನಾನು ಲೇಖನಿಯಿಂದ ಬರೆಯುತ್ತೇನೆ. 
ಬಡಗಿ ಕೊಡಲಿಯಿಂದ ಕಡಿದನು. 


೪. ಸಂಪ್ರದಾನ : ಕೊಡುವ ವಸ್ತು ಮತ್ತು ಮಾಡುವ ಕೆಲಸ ಯಾರ 
ಉದ್ದೇಶದಿಂದಲೋ ಅದು ಸಂಪ್ರದಾನ. 


ಉದಾ : ಮಗಳಿಗೆ ಪುಸ್ತಕವನ್ನು ಕೊಡುತ್ತಾನೆ. 
ಯುದ್ಧಕ್ಕೆ ಸಜ್ಜಾಗುತ್ತಾನೆ. 


ಹೊಸಗನ್ನಡ ವ್ಯಾಕರಣ ೪೨ 


೫. ಅಪಾದಾನ : ಒಂದು ಕೆಲಸ ನಡೆದಾಗ ಯಾವುದರಿಂದ ವಿಭಾಗ 
ಉಂಟಾಗುತ್ತದೆಯೋ ಅದು ಅಪಾದಾನ* 


ಉದಾ : ೧. ಮರದಿಂದ (ಮರದ ದೆಸೆಯಿಂದ) ಹಣ್ಣು ಬಿದ್ದಿತು. (ಹಣ್ಣಿಗೆ 
ಮರದಿಂದ ವಿಭಾಗ ಉಂಟಾಯಿತು). 


೨. ರೈತನು ಹಳ್ಳಿಯಿಂದ (ಹಳ್ಳಿಯ ದೆಸೆಯಿಂದ) ಬರುತ್ತಾನೆ. 
(ರೈತನಿಗೆ ಹಳ್ಳಿಯಿಂದ ವಿಭಾಗ ಉಂಟಾಯಿತು) 


೬. ಅಧಿಕರಣ : ಕೆಲಸ ನಡೆಯಲು ಯಾವುದು ಆಧಾರವೋ ಅದು ಅಧಿಕರಣ. 
ಉದಾ: ತಟ್ಟೆಯಲ್ಲಿ ಊಟ ಮಾಡುತ್ತಾನೆ. 

ಹೊಳೆಯಲ್ಲಿ ಮೈತೊಳೆಯುತ್ತಾನೆ. 
ಹೀಗೆ ಎಲ್ಲ ಕಾರಕಗಳೂ ಕ್ರಿಯೆಯಲ್ಲಿ ಅನ್ವಿತವಾಗಿರುತ್ತವೆ. 

೧. ಪ್ರಥಮಾ ವಿಭಕ್ತಿ 
೧. ಕತನ್ಯವಾಚಕದ ಮೇಲೆ ಕರ್ತರಿ ಪ್ರಯೋಗದಲ್ಲಿ ಪ್ರಥಮಾವಿಭಕ್ತಿ ಬರುತ್ತದೆ. 
ಉದಾ : ಕತಣ್ಯ - ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ. 
ರೈತನು ಹೊಲವನ್ನು ಉಳುತ್ತಾನೆ. 


ಪ್ರಯೋಜಕಕರ್ತೃ- ಉಪಾಧ್ಯಾಯನು ಶಿಷ್ಕನಿಂದ ಪಾಠವನ್ನು 
ಓದಿಸಿದನು. 


೨. ಕರ್ಮಣಿ ಪ್ರಯೋಗದಲ್ಲಿ ಕರ್ಮವಾಚಕದ ಮೇಲೆ ಪ್ರಥಮಾವಿಭಕ್ತಿ 
ಬರುತ್ತದೆ. 


ಉದಾ : ನನ್ನಿಂದ ಪಾಠವು ಬರೆಯಲ್ಪಟ್ಟಿತು. 
ಪಂಪನಿಂದ ಕಾವ್ಯವು ರಚಿಸಲ್ಪಟ್ಟಿತು. 


*ವಿಶೇಷ : ಕರಣ ಮತ್ತು ಅಪಾದಾನಗಳಿರುವ ಮಹತ್ತರವಾದ ಭೇದವನ್ನು ಗಮನಿಸಬೇಕು. 
ಕರಣವು ಕ್ರಿಯೆಯನ್ನು ನಡೆಸಲು ಅವಶ್ಯವಾದ ಸಾಧನ, ಉಪಕರಣ (Instrument), ಈ 
ಉಪಕರಣದಲ್ಲಿಯೂ ಒಂದು ಕ್ರಿಯೆ ಹುಟ್ಟಿಯೇ ಪ್ರಧಾನವಾದ ಕ್ರಿಯೆಯನ್ನು ನಡೆಸುತ್ತದೆ. ಲೇಖನಿಯಿಂದ 
ಬರೆಯುತ್ತಾನೆ- ಎನ್ನುವಾಗ ಲೇಖನಿ ಕರಣ. ಅದರಲ್ಲಿ ಚಲನಕ್ರಿಯೆ ಹುಟ್ಟದೆ ಬರೆಯುವ ಕ್ರಿಯೆ 
ನಡೆಯುವುದಿಲ್ಲ. ಅಪಾದಾನವಾದರೋ ವಿಭಾಗದ ಅವಧಿ. ಅದು ಉಪಕರಣವಲ್ಲ. ಅದರಲ್ಲಿ ಕ್ರಿಯೆ 
ಹುಟ್ಟದೆ ಇದ್ದರೂ ಪ್ರಧಾನಕ್ರಿಯೆ ನಡೆಯುತ್ತದೆ. ಹಳ್ಳಿಯಿಂದ ಬರುತ್ತಾನೆ- ಎನ್ನುವಾಗ ಹಳ್ಳಿ ವಿಭಾಗಕ್ಕೆ 
ಅವಧಿ. ಅದರಲ್ಲಿ ಯಾವ ಕ್ರಿಯೆಯೂ ಇಲ್ಲದೆ ಬರುವ ಕ್ರಿಯೆ ನಡೆಯುತ್ತದೆ. ತೃತೀಯಾ ವಿಭಕ್ತಿಯ 
ಅರ್ಥವೇ ಬೇರೆ. ಪಂಚಮೀ ವಿಭಕ್ತಿಯ ಅರ್ಥವೇ ಬೇರೆ. 


೪೩ ಕಾರಕ ಪ್ರಕರಣ 
ಪ್ರಥಮಾವಿಭಕ್ತಿಯ ಏಕವಚನಕ್ಕೆ ವಿಕಲ್ಪವಾಗಿ ಲೋಪಬರುತ್ತದೆ. 
ತಾಯಿ ಅಡಿಗೆಯನ್ನು ಮಾಡುತ್ತಾಳೆ. 
ಪಂಪನಿಂದ ಕಾವ್ಯ ರಚಿಸಲ್ಪಟ್ಟಿತು. 
ಸಂಬೋಧನ ಪ್ರಥಮಾವಿಭಕ್ತಿ 


ಸಂಬೋಧನವೆಂದರೆ ಇನ್ನೊಬ್ಬರನ್ನು ಕರೆಯುವುದು. ತನ್ನ ಮಾತನ್ನು 
ಆಲಿಸುವಂತೆ ಅಭಿಮುಖೀಕರಣ. ಈ ಅರ್ಥದಲ್ಲಿ ಸಂಬೋಧನ ವಿಭಕ್ತಿ ಬರುತದೆ. 


ಉದಾ: ಅಮ್ಮ ಶಾಲೆಗೆ ಹೋಗುತ್ತೇನೆ. 
ರಾಮ, ಇಲ್ಲಿ ಬಾ. 
೨. ದ್ವಿತೀಯಾ ವಿಭಕ್ತಿ 

೧. ಕರ್ಮವಾಚಕದ ಮೇಲೆ ದ್ವಿತೀಯಾ ವಿಭಕ್ತಿ ಬರುತ್ತದೆ. 

ಉದಾ : ಪುಸ್ತಕವನ್ನು ಕೊಡುತ್ತಾನೆ. 
ಬಟ್ಟೆಯನ್ನು ಉಡುತ್ಪಾನೆ. 
ಹಾಲನ್ನು ಕುಡಿದಳು. 

ಕೆಲವು ಕ್ರಿಯೆಗಳಿಗೆ ಎರಡು ಕರ್ಮಗಳಿರಬಹುದು.. 
ಆಳು ಹಸುವನ್ನು ಹಾಲನ್ನು ಕರೆಯುತ್ತಾನೆ. 
ಉಪಾಧ್ಯಾಯನು ಶಿಷ್ಯನನ್ನು ಪ್ರಶ್ನೆಯನ್ನು ಕೇಳುತ್ತಾನೆ. 


೨. ಅಕರ್ಮಕಧಾತುಗಳು ಪ್ರೇರಣಾರ್ಥದಲ್ಲಿದ್ದಾಗ ಪ್ರೇರ್ಯಕತನ್ಯವಾಚಕದ 
ಮೇಲೆ ದ್ವಿತೀಯಾ ವಿಭಕ್ತಿ ಬರುವುದು. ಪ್ರೇರ್ಯಕರ್ತೃ- ಪ್ರೇರಣಾರ್ಥದಲ್ಲಿ "ಇಸು' 
ಪ್ರತ್ಯಯ ಬರುವುದಕ್ಕೆ ಮೊದಲು ಯಾವುದು ಕರ್ತವೋ ಅದು. 


ಉದಾ : ಮಗು ಮಲಗಿತು - ತಾಯಿ ಮಗುವನ್ನು ಮಲಗಿಸಿದಳು. 
ಹಾವು ಆಡಿತು - ಹಾವಾಡಿಗನು ಹಾವನ್ನು ಆಡಿಸಿದನು. 


೩. ಕಾಲವಾಚಕ ಮತ್ತು ಪರಿಮಾಣವಾಚಕಗಳ ದ್ವಿತೀಯಾ ವಿಭಕ್ತಿಗೆ ವಿಕಲ್ಪವಾಗಿ 
ಲೋಪ ಬರುತ್ತದೆ. 
ಉದಾ : ಒಂದು ತಿಂಗಳನ್ನು ಕಳೆದನು - ಒಂದು ತಿಂಗಳು ಕಳೆದನು. 
ಒಂದು ಹರದಾರಿಯನ್ನು ನಡೆದನು -ಒಂದು ಹರದಾರಿ ನಡೆದನು. 


ಹೊಸಗನ್ನಡ ವ್ಯಾಕರಣ ೪೪ 


ಹಸು ಹಾಲನ್ನು ಒಂದು ಸೇರು ಕೊಡುತ್ತದೆ- ಒಂದು ಸೇರು ಕೊಡುತ್ತದೆ. 
ಅವನು ಒಂದು ಮಣವನ್ನು ಹೊರುತ್ತಾನೆ- ಒಂದು ಮಣ ಹೊರುತ್ತಾನೆ. 
೩. ತೃತೀಯಾ ವಿಭಕ್ತಿ 
೧. ಕರಣಾರ್ಥದಲ್ಲಿಯೂ ಕಾರಣಾರ್ಥದಲ್ಲಿಯೂ ಕರ್ಮಣಿ ಪ್ರಯೋಗದಲ್ಲಿ 
ಕರ್ತರ್ಥದಲ್ಲಿಯೂ ತೃತೀಯಾ ವಿಭಕ್ತಿ ಬರುತ್ತದೆ. 
ಉದಾ : ಕರಣಕ್ಕೆ - ಲೇಖನಿಯಿಂದ ಬರೆಯುತ್ತಾನೆ. 
ಕೊಡಲಿಯಿಂದ ಕಡಿದನು. 
ಕಾರಣಕ್ಕೆ- ವಿದ್ಯೆಯಿಂದ ಕೀರ್ತಿ. 
ಆರೋಗ್ಯದಿಂದ ಸುಖ. 
ಇಲ್ಲಿ ವಿದ್ಯೆ, ಆರೋಗ್ಯ - ಇವು ಕಾರಕಗಳಲ್ಲ. 
ಕರ್ಮಣಿ ಪ್ರಯೋಗದಲ್ಲಿ ಕರ್ತೃವಿಗೆ - 
ಕವಿಯಿಂದ ಕಾವ್ಯ ಬರೆಯಲ್ಪಡುತ್ತದೆ. 
ಪುಲಿಕೇಶಿಯಿಂದ ಶತ್ರುಗಳು ಜಯಿಸಲ್ಪಟ್ಟರು. 


೨. ನಿರಂತರವಾಗಿ ಕ್ರಿಯೆ ನಡೆಯಿತೆಂಬ ಅರ್ಥವು ತೋರಿದರೆ ಕಾಲವಾಚಕ 
ಮಾರ್ಗವಾಚಕಗಳ ಮೇಲೆ ತೃತೀಯಾ ವಿಭಕ್ತಿ ಬರುತ್ತದೆ. 


ಉದಾ : ಒಂದು ತಿಂಗಳಿಂದ ವ್ಯಾಕರಣವನ್ನು ಓದುತ್ತಾನೆ. 

ಒಂದು ಹರದಾರಿಯಿಂದ ಭಜನೆಮಾಡುತ್ತಾ ಬಂದನು. 

೨. ಸಕರ್ಮಕಧಾತುಗಳು ಪ್ರೇರಣಾರ್ಥದಲ್ಲಿದ್ದಾಗ ಪ್ರೇರ್ಯಕರ್ತೃ ವಾಚಕದ 
ಮೇಲೆ ತೃತೀಯಾ ವಿಭಕ್ತಿ ಬರುತ್ತದೆ. ಪ್ರೇಯಕರ್ತೃ-ಪ್ರೇರಣಾರ್ಥದಲ್ಲಿ "ಇಸು' 
ಪ್ರತ್ಯಯ ಬರುವುದಕ್ಕೆ ಮೊದಲು ಯಾವುದು ಕರ್ತವೋ ಅದು. 

ಉದಾ : ಶಿಲ್ಪಿಗಳು ಗುಡಿಯನ್ನು ಕಟ್ಟುತ್ತಾರೆ- ಅರಸನು ಶಿಲ್ಪಿಗಳಿಂದ 

ಗುಡಿಯನ್ನು ಕಟ್ಟಿಸುತ್ತಾನೆ. 

ಅವಳು ಪಾಠವನ್ನು ಓದುತ್ತಾಳೆ- ಉಪಾಧ್ಯಾಯರು ಅವಳಿಂದ 
ಪಾಠವನ್ನು ಓದಿಸುತ್ತಾರೆ. 

ಆದರೆ ಕೆಲವೆಡೆ ಪ್ರೇರ್ಯಕರ್ತವಾಚಕದ ಮೇಲೆ ದ್ವಿತೀಯಾ ವಿಭಕ್ತಿ ಬರುತ್ತದೆ. 


ಉದಾ: ಅವನು ಗಾಡಿಯನ್ನು ಹತ್ತುತ್ತಾನೆ - ನಾನು ಅವನನ್ನು ಗಾಡಿಯನ್ನು 
ಹತ್ತಿಸುತ್ತೇನೆ. 


೪೫ ಕಾರಕ ಪ್ರಕರಣ 


ಅಕರ್ಮಕಧಾತು ಪ್ರೇರಣಾರ್ಥದಲ್ಲಿದ್ದಾಗ ಪ್ರೇರ್ಯಕರ್ತೃವಾಚಕದ ಮೇಲೆ 
ದ್ವಿತೀಯಾ ಬರುತ್ತದೆಯೆಂದು ಹಿಂದೆ ತಿಳಿಸಿದೆ. 


೪. ಸಹಾರ್ಥಕ ಶಬ್ದಗಳ ಯೋಗವಿದ್ದರೆ ತೃತೀಯಾ ವಿಭಕ್ತಿ ಬರುತ್ತದೆ. ಆದರೆ 
"ಒಡನೆ, ಸಂಗಡ, ಜೊತೆಗೆ' ಎಂಬ ಶಬ್ದಗಳಿದ್ದರೆ ಷಷ್ಠೀವಿಭಕ್ತಿ ಬರುತ್ತದೆ. 
ಉದಾ: ಮಕ್ಕಳಿಂದ ಕೂಡಿ ತಾಯಿ ಬಂದಳು. 

ಸೈನ್ಯದಿಂದ ಸಹಿತನಾಗಿ ರಾಜನು ನಡೆದನು. 
ಮಕ್ಕಳೊಡನೆ ತಾಯಿ ಬಂದಳು. 
ಸೈನ್ಯದೊಡನೆ ರಾಜನು ನಡೆದನು. 
ಗೆಳೆಯನ ಸಂಗಡ ಅವನು ಮಾತಾಡಿದನು. 
ನನ್ನ ಜೊತೆಗೆ ಅವನು ದುಡಿಯುತ್ತಾನೆ. 

ಇಲ್ಲಿ ಷಷ್ಠೀ ವಿಭಕ್ತಿ ಬಂದಿದೆ. 

೪. ಚತುರ್ಥೀ ವಿಭಕ್ತಿ 

೧. ಸಂಪ್ರದಾನವಾಚಕದ ಮೇಲೆ ಚತುರ್ಥೀವಿಬಕ್ತಿ ಬರುತ್ತದೆ. 

ಉದಾ : ಯಾಚಕನಿಗೆ ಭಿಕ್ಷೆಯನ್ನು ಹಾಕಿದನು. 
ಅಗಸನಿಗೆ ಬಟ್ಟೆಯನ್ನು ಕೊಡುತ್ತಾನೆ. 
ಸ್ನಾನಕ್ಕೆ ಹೋಗುತ್ತಾನೆ. 
ಊಟಕ್ಕೆ ಕುಳಿತಿದ್ದಾನೆ. 

೨. ಉದ್ದೇಶ ಮತ್ತು ಫಲಗಳ ವಾಚಕದ ಮೇಲೆ ಚತುರ್ಥೀವಿಭಕ್ತಿ ಬರುತ್ತದೆ. 

ಉದಾ: ಉದ್ದೇಶ- ತೇರಿಗೆ ಮರ, ಬಳೆಗೆ ಚಿನ್ನ, ಬಟ್ಟೆಗೆ ನೂಲು. 

ಫಲ- ಕೇಡಿಗೆ ದುರ್ಬುದ್ಧಿ, ರೋಗಕ್ಕೆ ಅತ್ಯಾಹಾರ. 

೩. ಅಧಿಕರಣಾರ್ಥದ ಕಾಲವಾಚಕದ ಮೇಲೆ ಚತುರ್ಥೀ ಬರುತ್ತದೆ. 

ಉದಾ: ಸಂಜೆಗೆ ಬರುತ್ತಾನೆ. ಪ್ರಾತಃಕಾಲ ಏಳಕ್ಕೆ ಹೊರಡುತ್ತಾನೆ. 


೪. ರುಚಿ, ಅಸಹನೆ, ದ್ರೋಹ, ಭಯ, ನಾಚಿಕೆ, ಆಧಿಕ್ಕ, ಹಿತ, ಅಹಿತ, 
ಸಾದೃಶ್ಯ, ಪ್ರತಿನಿಧಿ - ಈ ಅರ್ಥದ ಶಬ್ದಗಳ ಯೋಗವಿದ್ದಲ್ಲಿ ಚತುರ್ಥೀ ವಿಭಕ್ತಿ 
ಬರುತದೆ. 


ಹೊಸಗನ್ನಡ ವ್ಯಾಕರಣ ೪೬ 


ಉದಾ: ರುಚಿ- ನನಗೆ ಮಾವಿನ ಹಣ್ಣು ರುಚಿಸುತ್ತಧೆ. ಸೀತೆಗೆ ಈ ಬಣ್ಣ 
ಹಿಡಿಸುತ್ತದೆ. 


ಅಸಹನೆ- ಕವಿ ಕವಿಗೆ ಹೊಟ್ಟೆಕಿಚ್ಚು ಪಡುತ್ತಾನೆ. ಕವಿಗೆ ಅಸೂಯೆ 
ಪಡುತ್ತಾನೆ. 


ದ್ರೋಹ- ದುಷ್ಟರು ಒಳ್ಳೆಯವರಿಗೆ ದ್ರೋಹ ಮಾಡುತ್ತಾರೆ. 
ಭಯ- ಅವನಿಗೆ ಭಯ. ಕಳ್ಳನಿಗೆ ಹೆದರಿಕೆ. 
ನಾಚಿಕೆ- ಹುಡುಗಿಗೆ ನಾಚಿಕೆ. 


ಆಧಿಕ್ಕ- ಇವನು ವಂಶಕ್ಕೆ ಹಿರಿಯ. ತಂದೆಯಾಯಿಗಳು ನಮಗೆ 
ಪೂಜ್ಯರು. 


ಹಿತ- ಔಷಧ ರೋಗಿಗೆ ಹಿತ. ಹಾಲು ಮಗುವಿಗೆ ಒಳ್ಳೆಯದು. 
ಅಹಿತ- ಆಲಸ್ಯ ಮನುಷ್ಯರಿಗೆ ಅಹಿತ. ಅಂತಃಕಲಹ ದೇಶಕ್ಕೆ ಕೆಟ್ಟದ್ದು 


ಸಾದೃಶ್ಯ- ತಾಯಿ ದೇವರಿಗೆ ಸಮಾನಳು. ಸುಭಾಷಿತ ಅಮೃತಕ್ಕೆ 
ಸದ್ಭಶ. 


ಪ್ರತಿನಿಧಿ- ಸಕ್ಕರೆಗೆ ಬೆಲ್ಲವನ್ನು ಬಳಸುತ್ತಾರೆ. ಅಕ್ಕಿಗೆ ಗೋಧಿಯನ್ನು 
ಸೇರಿಸುತ್ತಾರೆ. 


೫. ಹೋಗು, ಬರು- ಎಂಬರ್ಥದ ಧಾತುವಿನ ಯೋಗವಿದ್ದಲ್ಲಿ ಕರ್ಮವಾಚಕದ 
ಮೇಲೆ ಚತುರ್ಥೀ ವಿಭಕ್ತಿ ಬರುವುದು. 


ಉದಾ: ಮನೆಗೆ ಹೋದನು. ಕಛೇರಿಗೆ ಬಂದನು. ದೇವಸ್ಥಾನಕ್ಕೆ 
ಆಗಮಿಸಿದರು. 


೬. ನಮಸ್ಕಾರಾರ್ಥದ ಕ್ರಿಯಾಪದವಿದ್ದಾಗ ಕರ್ಮವಾಚಕದ ಮೇಲೆ ದ್ವಿತೀಯೆಗೆ 
ಬದಲಾಗಿ ವಿಕಲ್ಪವಾಗಿ ಚತುರ್ಥೀ ವಿಭಕ್ತಿ ಬರುತ್ತದೆ. 


ಉದಾ: ಗುರುವಿಗೆ ವಂದಿಸಿದಳು, ಗುರುವನ್ನು ವಂದಿಸಿದಳು. 
ದೇವರಿಗೆ ನಮಸ್ಕರಿಸುತ್ತಾನೆ. ದೇವರನ್ನು ನಮಸ್ಕರಿಸುತ್ತಾನೆ. 

ನಮಸ್ಕಾರಾರ್ಥದ ಕೃದಂತವಿದ್ದಾಗ ಚತುರ್ಥೀ ವಿಭಕ್ತಿ ಮಾತ್ರ. 

ಉದಾ: ಗುರುವಿಗೆ ವಂದನೆ, ದೇವರಿಗೆ ನಮಸ್ಕಾರ. 


೪೭ ಕಾರಕ ಪ್ರಕರಣ 


೭. ತಿನ್ನು, ಕುಡಿ, ತಿಳಿ- ಈ ಅರ್ಥದ ಕ್ರಿಯಾಪದಗಳು ಪ್ರೇರಣಾರ್ಥದಲ್ಲಿ 
ಇದ್ದಾಗ ಪ್ರೇರ್ಯಕರ್ತವಾಚಕದ ಮೇಲೆ ಚತುರ್ಥೀ ವಿಭಕ್ತಿ ಬರುತ್ತದೆ. 


ಉದಾ: ಮಗು ಹಣ್ಣನ್ನು ತಿನ್ನುತ್ತದೆ- ತಾಯಿ ಮಗುವಿಗೆ ಹಣ್ಣನ್ನು ತಿನ್ನಿಸಿದಳು. 


ರೋಗಿ ಔಷಧವನ್ನು ಕುಡಿದನು- ವೈದ್ಯನು ರೋಗಿಗೆ ಔಷಧವನ್ನು 
ಕುಡಿಸಿದನು. 


ಹುಡುಗನು ಅರ್ಥವನ್ನು ತಿಳಿದನು- ಉಪಾಧ್ಯಾಯನು ಹುಡುಗನಿಗೆ 
ಅರ್ಥವನ್ನು ತಿಳಿಸಿದನು. 


ಆ. ಗುಣಸ್ವಭಾವಾದಿಗಳಿಂದ ತರತಮ ಭಾವವನ್ನು ತಿಳಿಸುವಾಗ ಯಾವುದು 
ಅವಧಿಯೋ ಅದರ ಮೇಲೆ ಚತುರ್ಥೀ ವಿಭಕ್ತಿ ಬರುತ್ತದೆ. ಅದರ "ಎ' ಕಾರಕ್ಕೆ 
ವಿಕಲ್ಪವಾಗಿ ಊ, ಇಂತ ಎಂಬ ಆದೇಶಗಳು ಬರುತ್ತವೆ. 


ಉದಾ: ಅವನಿಗೆ ಇವನು ಚತುರ ಮರಕ್ಕೆ ಕಬ್ಬಿಣ ಗಟ್ಟಿ 
ಅವನಿಗೂ ಇವನು ಚತುರ ಮರಕ್ಕೂ ಕಬ್ಬಿಣ ಗಟ್ಟಿ 
ಅವನಿಗಿಂತ ಇವನು ಚತುರ ಮರಕ್ಕಿಂತ ಕಬ್ಬಣ ಗಟ್ಟಿ 
೫. ಪಂಚಮೀ ವಿಭಕ್ತಿ 
೧. ಅಪಾದಾನ ವಾಚಕದ ಮೇಲೆ ಪಂಚಮೀ ವಿಭಕ್ತಿ ಬರುತ್ತದೆ. 
ಉದಾ: ಮರದ ದೆಸೆಯಿಂದ (ಮರದಿಂದ) ಎಲೆಗಳು ಉದುರಿದುವು 
ಮೋಡದ ದೆಸೆಯಿಂದ (ಮೋಡದಿಂದ) ಮಳೆ ಬಿದ್ದಿತು. 


೨. ಕಾರಣವಾಚಕದ ಮೇಲೆ ಪಂಚಮೀ ವಿಭಕ್ತಿ ವಿಕಲ್ಪವಾಗಿ ಬರುತ್ತದೆ 
(ಅದು ಬರದಾಗ ತೃತೀಯಾ ಬರುತ್ತದೆ). 


ರಾವಣನ ದೆಸೆಯಿಂದ ಸೀತೆಗೆ ವಿಪತ್ತು ಬಂದಿತು ( ರಾವಣನಿಂದ) 
ಜ್ವರದ ದೆಸೆಯಿಂದ ಅವನು ದುರ್ಬಲನಾಗಿದ್ದಾನೆ (ಜ್ವರದಿಂದ) 


೩. ಭಯಾರ್ಥದ ಪದವಿದ್ದಾಗ ಕರಣವಾಚಕದ ಮೇಲೆ ಪಂಚಮೀ, ಚತುರ್ಥೀ, 
ತೃತೀಯಾ ವಿಭಕ್ತಿಗಳು ಬರುತ್ತವೆ. 


ಉದಾ: ಹುಲಿಯ ದೆಸೆಯಿಂದ ಹೆದರುತಾನೆ, ಹುಲಿಗೆ ಹೆದರುತ್ತಾನೆ, 
ಹುಲಿಯಿಂದ ಹೆದರುತ್ತಾನೆ. 


ಹೊಸಗನ್ನಡ ವ್ಯಾಕರಣ ೪೮ 
೪. ರಕ್ಷಣಾರ್ಥದ ಪದವಿದ್ದಾಗ ರಕ್ಷಣೆಗೆ ನಿಮಿತ್ರವಾದ ಭಯಕ್ಕೆ ಯಾವುದು 
ಕಾರಣವೊ ಆ ಶಬ್ದದ ಮೇಲೆ ಪಂಚಮೀ ವಿಭಕ್ತಿ ಬರುತ್ತದೆ. 
ಹಾವಿನ ದೆಸೆಯಿಂದ ರಕ್ಷಿಸಿದನು 
ವಿಪತ್ತಿನ ದೆಸೆಯಿಂದ ಉಳಿಸಿದನು 
ಕಷ್ಟದ ದೆಸೆಯಿಂದ ಪಾರು ಮಾಡಿದನು 
(ಹಾವಿನಿಂದ, ವಿಪತ್ತಿನಿಂದ, ಕಷ್ಟದಿಂದ- ಎಂಬಿವು ಪಂಚಮೀ ವಿಭಕ್ತಿಯ 
ರೂಪಾಂತರಗಳೆಂದು ಹಿಂದೆ ತಿಳಿಸಿದೆ). 
೬. ಷಷ್ಠೀ ವಿಭಕ್ತಿ 
೧. ಬಾವಕ್ಕದಂತದ ಯೋಗವಿದ್ದಾಗ ಕರ್ತಕರ್ಮವಾಚಕಗಳ ಮೇಲೆ ಷಷ್ಟೀವಿಭಕ್ತಿ 
ಬರುತ್ತದೆ. ಇದು ಕಾರಕ ವಿಭಕ್ತಿ. 


ಕರ್ತೃ- ರಾಮನ ಆಚರಣೆ, ಹುಡುಗನ ಓದು, ಅವಳ ಲೇಖನ, ಮಗುವಿನ 
ಆಟ, ದೊಡ್ಡವರ ಹೇಳಿಕೆ. 


ಕರ್ಮ- ಗೃಹಗಳ ನಿರ್ಮಾಣ, ಗ್ರಂಥದ ರಚನೆ, ಕಾವ್ಯದ ವಾಚನ, ಮನೆಯ 
ನೋಟ, ಪುಸ್ತಕದ ಓದು. 


ಭಾವಕೃದಂತದ ಯೋಗವಿದ್ದಾಗ ಕರ್ತೃವಾಚಕದ ಮೇಲೆ ತೃತೀಯಾ ವಿಭಕ್ತಿಯೂ 
ಬರುವುದುಂಟು. 


ಉದಾ: ಮಗುವಿನಿಂದ ಆಟ ನಡೆಯುತ್ತದೆ. ದೊಡ್ಡವರಿಂದ ಹೇಳಿಕೆ 

ಯಾಗುತ್ತದೆ. ಇದೂ ಕಾರಕ ವಿಭಕ್ತಿ. 

೨. ಎರಡು ವಸ್ತುಗಳಿರುವ ಸಂಬಂಧವು ತೋರುವಾಗ ಷಷ್ಟೀವಿಭಕ್ತಿ ಬರುತ್ತದೆ. 
ಸಂಬಂಧವ ಅವಯವ ಸಂಬಂಧ, ಸಂಯೋಗ ಸಂಬಂಧ, ಜನ್ಶ್ಮಜನಕ ಭಾವ ಸಂಬಂಧ- 
ಹೀಗೆ ಹಲವಾರು ಬಗೆ. 

ಉದಾ : ಅವಯವ ಸಂಬಂಧ - ಮರದ ಕೊಂಬೆ 

ಸಂಯೋಗ ಸಂಬಂಧ - ನಲ್ಲಿಯ ನೀರು 
ಜನ್ಯಜನಕಭಾವ ಸಂಬಂಧ - ದಶರಥನ ಮಗ 


ಹೀಗೆಯೇ ನನ್ನ ಮನೆ, ಸೀತೆಯ ತಂಗಿ, ಅವನ ಗುಣ, ಕಲ್ಲಿನ ಪ್ರತಿಮೆ, 
ಅಕ್ಕಿಯ ಹಿಟ್ಟು, ಕಾಲಿನ ಕಡಗ, ಹಳ್ಳಿಯ ಮುಂದೆ, ಮರದ ಕೆಳಗೆ, ರಸ್ತೆಯ ಬಲಗಡೆ, 


ಲ೯ ಕಾರಕ ಪ್ರಕರಣ 


ದೀಪದ ಬೆಳಕು, ಪುಸ್ತಕದ ಕಾಗದ, ಅವನ ಮಿತ್ರ, ನನ್ನ ಬಳಿ, ಗೋಧಿಯ ಬೆಲೆ, 
ಕಾವ್ಯದ ಸೌಂದರ್ಯ. 


ವಿಶೇಷ: ಸಂಬಂಧವು ಎರಡು ವಸ್ತುಗಳಲ್ಲಿಯೂ ಇರುತ್ತದೆಯಾದರೂ 
ಯಾವುದಕ್ಕೆ ಕ್ರಿಯಾಪದದೊಡನೆ ಅನ್ವಯವಿಲ್ಲವೋ ಅದರ ಮೇಲೆ ಷಷ್ಠೀವಿಭಕ್ತಿ 
ಬರುತ್ತದೆ. 


ಉದಾ : ಮರದ ಕೊಂಬೆ ಅಲ್ಲಾಡುತ್ತದೆ. 


ಇಲ್ಲಿ ಮರಕ್ಕೂ ಕೊಂಬೆಗೂ ಅವಯವ ಸಂಬಂಧ. ಷಷ್ಠಿಯು "ಮರ' 
ಶಬ್ದದ ಮೇಲೆ ಬರುತ್ತದೆ. ಕೊಂಬೆ ಶಬ್ದದ ಮೇಲೆ ಬರುವುದಿಲ್ಲ. ಏಕೆಂದರೆ 
ಕೊಂಬೆಗೆ ಕ್ರಿಯಾನ್ವಯವಿದ್ದು, ಅದು ಅಲ್ಲಾಡುವ ಕ್ರಿಯೆಗೆ ಕರ್ತೃವಾಗಿದೆ. ಮರಕ್ಕೆ 
ಕ್ರಿಯೆಯಲ್ಲಿ ಅನ್ವಯವಿಲ್ಲ. ಹೀಗೆಯೇ - 
ಮರದ ಕೊಂಬೆಯನ್ನು ಕಡಿಯುತ್ತಾನೆ 
ಮರದ ತೊಗಟೆಯಿಂದ ನಾರನ್ನು ಮಾಡುತ್ತಾನೆ 
ಮರದ ಹಣ್ಣಿಗೆ ಹಕ್ಕಿ ಆಸೆ ಪಡುತ್ತದೆ. 
ಮರದ ತುದಿಯಿಂದ ಹನಿ ಉದುರಿತು. 
ಮರದ ಬುಡದಲ್ಲಿ ಕುಳಿತಿದ್ದಾನೆ. 
ಮುಂತಾದ ಸ್ಥಳಗಳಲ್ಲಿ ಊಹಿಸಿಕೊಳ್ಳಬೇಕು. 
ಇದು ಕಾರಕ ವಿಭಕ್ತಿಯಲ್ಲ, 
೭. ಸಪ್ತಮೀ ವಿಭಕ್ತಿ 
೧. ಅಧಿಕರಣವಾಚಕದ ಮೇಲೆ ಸಪ್ಪಮೀವಿಭಕ್ತಿ ಬರುತ್ತದೆ. 
ಉದಾ : ಎಳ್ಳಿನಲ್ಲಿ ಎಣ್ಣೆ ಇದೆ. 
ತೊಟ್ಟಿಲಲ್ಲಿ ಮಗು ಮಲಗಿದೆ. 
ನೀರಿನಲ್ಲಿ ಮೀನುಗಳಿವೆ. 
ಹೂವಿನಲ್ಲಿ ಸುಗಂಧವಿದೆ. 
ವ್ಯಾಕರಣದಲ್ಲಿ ಅವನಿಗೆ ತಿಳಿವಳಿಕೆ ಇದೆ. 


೨. ಸಮುದಾಯದಿಂದ ಒಂದನ್ನು ಬೇರ್ಪಡಿಸಿ ಹೇಳುವಾಗ ಆ ಸಮುದಾಯ 
ವಾಚಕದ ಮೇಲೆ ಸಪ್ರಮೀವಿಭಕ್ತಿ ಬರುತ್ತದೆ. 


ಭಾರತೀಯರಲ್ಲಿ ಸಿಖ್ಬರು ಶೂರರು. 
ಹಸುಗಳಲ್ಲಿ ಬಿಳಿಯದು ನನ್ನದು. 


ಹೊಸಗನ್ನಡ ವ್ಯಾಕರಣ ೫೦ 


ಅವರಲ್ಲಿ ಹಾಡತಕ್ಕವಳು ನನ್ನ ತಂಗಿ. 
೩. ನಿಪುಣಾರ್ಥಕ ಶಬ್ದಗಳ ಯೋಗವಿದ್ದಲ್ಲಿ ಸಪ್ತಮೀವಿಭಕ್ತಿ ಬರುತ್ತದೆ. 
ವ್ಯಾಪಾರದಲ್ಲಿ ಚತುರ 
ಸಂಗೀತದಲ್ಲಿ ಕುಶಲ 
ವಿದ್ಯೆಯಲ್ಲಿ ಜಾಣ 
ಚಿತ್ರದಲ್ಲಿ ನಿಪುಣ 
ವಿಶೇಷ : ಕಾಲವಾಚಕದ ಮೇಲಿನ ಸಪ್ತಮೀವಿಬಕ್ತಿಗೆ ವಿಕಲ್ಪವಾಗಿ ಲೋಪ 
ಬರುತ್ತದೆ. 
ಉದಾ : ರಾತ್ರಿ ಕತ್ತಲಿರುತ್ತದೆ (ರಾತ್ರಿಯಲ್ಲಿ) 
ಹಗಲು ಹೋಗೋಣ (ಹಗಲಿನಲ್ಲಿ) 
ಈ ದಿನ ಶಾಲೆಗೆ ರಜಾ ಇದೆ (ಈ ದಿನದಲ್ಲಿ) 
ಸೋಮವಾರ ಬರುತ್ತೇನೆ (ಸೋಮವಾರದಲ್ಲಿ) 
ರಾತ್ರಿಯಲ್ಲಿ, ಹಗಲಿನಲ್ಲಿ - ಇತ್ಯಾದಿ ರೂಪಗಳೂ ಉಂಟು. 
ವಿಭಕ್ತಿ ಪಲ್ಲಟ 
ಒಂದು ವಿಭಕ್ತಿಗೆ ಪ್ರತಿಯಾಗಿ ಕೆಲವು ಕಡೆ ಮತ್ತೊಂದನ್ನು 
ಪ್ರಯೋಗಿಸುವುದುಂಟು. ಇದಕ್ಕೆ ವಿಭಕ್ತಿಪಲ್ಲಟಿವೆಂದು ಹೆಸರು. 
ಉದಾ : ೧. ದ್ವಿತೀಯೆಗೆ ಚತುರ್ಥೀ - 
ಮನೆಯನ್ನು ಸೇರಿದನು - ಮನೆಗೆ ಸೇರಿದನು 
ಬೆಟ್ಟವನ್ನು ಹತ್ತಿದನು - ಬೆಟ್ಟಕ್ಕೆ ಹತ್ತಿದನು 
೨. ತೃತೀಯೆಗೆ ಸಪ್ತಮೀ - 
ಕೊಡಲಿಯಿಂದ ಕಡಿದನು - ಕೊಡಲಿಯಲ್ಲಿ ಕಡಿದನು. 
ಕಿವಿಯಿಂದ ಕೇಳುತ್ತಾನೆ - ಕಿವಿಯಲ್ಲಿ ಕೇಳುತ್ತಾನೆ 
೩. ಸಪ್ತಮಿಗೆ ಚತುರ್ಥೀ - 
ಹಳ್ಳದಲ್ಲಿ ಬಿದ್ದನು - ಹಳ್ಳಕ್ಕೆ ಬಿದ್ದನು 
ನಿಮಿಷದಲ್ಲಿ ಒಂದು ಮೈಲಿ ಹೋಗುತ್ತದೆ - ನಿಮಿಷಕ್ಕೆ 
ಒಂದು ಮೈಲಿ ಹೋಗುತ್ತದೆ. 
ಸಂಜೆಯಲ್ಲಿ ಬಂದನು - ಸಂಜೆಗೆ ಬಂದನು 


೫೧ ಕಾರಕ ಪ್ರಕರಣ 

ಹತ್ತು ಘಂಟೆಯಲ್ಲಿ ಮಲಗುತ್ತಾನೆ - ಹತ್ತು ಘಂಟೆಗೆ 
ಮಲಗುತ್ತಾನೆ. 

೪. ಷಷ್ಟಿಗೆ ಚತುರ್ಥೀ : 
ಮನೆಯ ಯಜಮಾನ - ಮನೆಗೆ ಯಜಮಾನ 
ನಮ್ಮಉಪಾದ್ಕಾಯರು - ನಮಗೆ ಉಪಾದ್ಯಾಯರು 
ಅವನ ಬುದ್ಧಿ ಸೂಕ್ಷ್ಮ- ಅವನಿಗೆ ಬುದ್ದಿ ಸೂಕ್ಷ್ಮ 
ಇದು ಮಗುವಿನ ಆಹಾರ- ಇದು ಮಗುವಿಗೆ ಆಹಾರ 


ವಿಶೇಷ : ೧. ಸಂಬಂಧಾರ್ಥದಲ್ಲಿ ಷಷ್ಠೀ ಚತುರ್ಥಿಗಳು ಬಂದರೂ 
ಕೆಲವೆಡೆ ಸೂಕ್ಷ ವಾದ ಅರ್ಥಭೇದವಿರುತ್ತದೆ. 


ದಶರಥನ ನಾಲ್ವರು ಮಕ್ಕಳು 
(ಗೊತ್ತಿರುವ ಸಂಬಂಧದ ಅನುವಾದ) 
ದಶರಥನಿಗೆ ನಾಲ್ವರು ಮಕ್ಕಳು 
(ಹೊಸದಾಗಿ ಸಂಬಂಧದ ಜ್ಞಾಪನೆ) 
೨. ಕೆಲವೆಡೆ ಚತುರ್ಥೀ ವಿಭಕ್ತಿ ಬರುವುದಿಲ್ಲ. 
ಇದು ನನ್ನ ಪುಸ್ತಕ. ಹತ್ತಿಯ ಬಟ್ಟೆ. 
೩. ಕೆಲವೆಡೆ ಷಷ್ಟೀ ವಿಭಕ್ತಿ ಬರುವುದಿಲ್ಲ. 
ಅವನಿಗೆ ಬುದ್ದಿ ಇದೆ. ಆನೆಗೆ ಸೊಂಡಿಲು ಇದೆ. 
ಸಂಬಂಧವು ಹೊಸದಾಗಿ ಜ್ಞಾಪ್ಯವಾದಾಗ ಷಷ್ಠಿಗೆ ಬದಲು ಚತುರ್ಥೀವಿಭಕ್ತಿ 
ಬರುತ್ತದೆಯೆಂದು ಸಾಮಾನ್ಯ ನಿಯಮ. 
ಕಾರಕ ವಿವಕ್ಷೆ 


ಕರ್ಮಾದಿಕಾರಕಗಳನ್ನು ಕೆಲವು ಸಂದರ್ಭಗಳಲ್ಲಿ ಕರ್ತ್ರವಾಗಿ 
ಪ್ರಯೋಗಿಸುವುದುಂಟು. ಇದು ವಿವಕ್ಷೆಯನ್ನನುಸರಿಸುತ್ತದೆ. ವಿವಕ್ಷೆಯೆಂದರೆ 
ಹೇಳತಕ್ಕವನ ಇಚ್ಛೆ. 


ಉದಾ: ೧. ಕರ್ಮವು ಕರ್ತೃವಾಗುವುದು : 
ಬಟ್ಟೆಯನ್ನು ಹರಿಯುತ್ತಾನೆ - ಬಟ್ಟೆ ಹರಿಯುತ್ತದೆ 
ಕೋಲನ್ನು ಮುರಿಯುತ್ತಾನೆ- ಕೋಲು ಮುರಿಯುತ್ತದೆ 

೨. ಕರಣವು ಕರ್ತೃವಾಗುವುದು : 
ಕತ್ತಿಯಿಂದ ತುಂಡರಿಸುತ್ತಾನೆ - ಕತ್ತಿ ತುಂಡರಿಸುತ್ತದೆ 


ಹೊಸಗನ್ನಡ ವ್ಯಾಕರಣ ೫.೨ 
ಲೇಖನಿಯಿಂದ ಬರೆಯುತ್ತಾನೆ- ಲೇಖನಿ 
ಬರೆಯುತ್ತದೆ 
೩. ಅಧಿಕರಣವು ಕರ್ತೃವಾಗುವುದು : 
ಪಾತ್ರೆಯಲ್ಲಿ ಬೇಯಿಸುತ್ತಾನೆ - ಪಾತ್ರೆ ಬೇಯಿಸುತ್ತದೆ 
ಹೊಳೆಯಲ್ಲಿ ದೋಣಿಯನ್ನು ನಡೆಸುತ್ತಾನೆ- ಹೊಳೆ 
ದೋಣಿಯನ್ನು ನಡೆಸುತ್ತದೆ. 
೪. ವಿಕ್ಲಾನುಸಾರವಾಗಿ ಇತರ ಕಾರಕಗಳಾಗಿಯೂ ಬದಲಾವಣೆ 
ಯಾಗಬಹುದು. 
ಅಧಿಕರಣವು ಕರಣವಾಗುವುದು : 
ರೈಲಿನಲ್ಲಿ ಹೋಗುತ್ತಾನೆ - ರೈಲಿನಿಂದ ಹೋಗುತ್ತಾನೆ. 
ಕರಣವು ಅಧಿಕರಣವಾಗುವುದು : 
ಕೈಯಿಂದ ಕೊಡುತ್ತಾನೆ - ಕೈಯಲ್ಲಿ ಕೊಡುತ್ತಾನೆ. 
ವಿಶೇಷ : ೧. ಕಾರಣ, ನಿಮಿತ್ತ, ಹೇತು - ಮುಂತಾದ ಶಬ್ದಗಳನ್ನು 
ಸರ್ವನಾಮದೊಡನೆ ಪ್ರಯೋಗಿಸಿದಾಗ ದ್ವಿತೀಯಾ, ಷಷ್ಠೀ ವಿಭಕ್ತಿಗಳನ್ನುಳಿದು ಇತರ 
ಎಲ್ಲ ವಿಭಕ್ತಿಗಳೂ ಕಾರಣಾರ್ಥದಲ್ಲಿ ಬರುತ್ತವೆ. 
ಈ ಕಾರಣ, ಯಾವ ಕಾರಣ 
ಈ ನಿಮಿತ್ತದಿಂದ, ಆ ನಿಮಿತ್ತದಿಂದ 
ಈ ಕಾರಣಕ್ಕೆ, ಯಾವ ಕಾರಣಕ್ಕೆ 


೦. ಈ ಹೇತುವಿನ ದೆಸೆಯಿಂದ, ಈ ಕಾರಣದ 
ದೆಸೆಯಿಂದ 


ಸ... ಯಾವ ನಿಮಿತ್ತದಲ್ಲಿ ಯಾವ ಕಾರಣದಲ್ಲಿ 


೨. ಕಾರಣಾದಿ ಶಬ್ದಗಳ ಪ್ರಯೋಗವಿಲ್ಲದಿದ್ದಾಗ ಸರ್ವನಾಮದ ಮೇಲೆ 
ತೃತೀಯಾ, ಚತುರ್ಥೀ, ಪಂಚಮಿಗಳು ಮಾತ್ರ ಕಾರಣಾರ್ಥದಲ್ಲಿ ಬರುತ್ತವೆ. 


ಉದಾ : ಪ್ರ. ಯಾವುದರಿಂದ, ಏತರಿಂದ 
ಚ. ಯಾವುದಕ್ಕೆ, ಏತಕ್ಕೆ, ಏಕೆ. 
ಪಂ. ಯಾವುದರ ದೆಸೆಯಿಂದ, ಏತರ ದೆಸೆಯಿಂದ 


ಉದಾ ೭: 


lL 


t  ಊ4 


[1 


ಸ್ತ್ರೀಪ್ರತ್ಯಯಗಳು 
ಸ್ತ್ರೀಲಿಂಗವನ್ನು ಸೂಚಿಸುವುದಕ್ಕಾಗಿ ಪ್ರಾತಿಪದಿಕದ ಮೇಲೆ ಬರುವ ಪ್ರತ್ಯಯಕ್ಕೆ 
ಸ್ತ್ರೀಪ್ರತ್ಯಯವೆಂದು ಹೆಸರು. ಸ್ತ್ರೀ ಪ್ರತ್ಯಯಾಂತ ಶಬ್ದದ ಮೇಲೆ ಕರ್ತೃ 
ಕರ್ಮಾದ್ಯರ್ಥಗಳಲ್ಲಿ ಬೇರೆ ಬೇರೆ ವಿಭಕ್ತಿಗಳು ಬರುತ್ತವೆ. ಕೆಳಗೆ ಕೆಲವು ಸ್ತ್ರೀ 
ಪ್ರತ್ಯಯಗಳನ್ನೂ ಅವನ್ನು ಸೇರಿಸಿದ ನಿಷ್ಟನ್ನ ರೂಪಗಳನ್ನೂ ಪರಿಚಯ 
ಮಾಡಿಕೊಡಲಾಗಿದೆ. 
ಸ್ತ್ರೀ ಪ್ರತ್ಯಯ ನಿಷ್ಟನ್ನರೂಪ 
೧. ಅವಳು (ಏಕವಚನದಲ್ಲಿ ದೊಡ್ಡವಳು, ಚಿಕ್ಕವಳು, ಹೇಳುವವಳು, 
ನಾಲ್ಕನೆಯವಳು, ಧೈರ್ಯದವಳು, ಎಷ್ಟ 
ರವಳು, ಹೊರಗಿನವಳು (ಬಹುವಚನದಲ್ಲಿ 
ದೊಡ್ಡವರು ಇತ್ಯಾದಿ). 
೨. ಅಳು (ಏಕವಚನದಲ್ಲಿ) ಚದುರಳು, ಜಾಣಳು, ಇನಿಯಳು, 
ಬಿಳಿಯಳು, ಮಗಳು, ಒಬ್ಬಳು, ಓರ್ವಳು 
(ಬಹುವಚನದಲ್ಲಿ ಚದುರರು ಇತ್ಯಾದಿ. 


ಮಗಳು = ಮಕ್ಕಳು). 


೩. ಇ ಅರಸಿ, ಹುಡುಗಿ, ಮುದುಕಿ, ಕುರುಡಿ, 
ಮೂಕಿ, ಹೆಳವಿ, ನಿಡುಗಣ್ಣಿ. 

೪. ಎ ಗುಣವಂತೆ, ಚದುರೆ, ಜಾಣೆ, ಇನಿಯೆ, 
ಹೆಡ್ಡೆ, ದಡ್ಡೆ, ತುಂಟಿ. 

೫. ತ್ರಿ ಗೆಳತಿ, ಕುಂಬಾರತಿ, ಗೊಲ್ಲತಿ, ಮಾಲೆ 


ಗಾರ್ತಿ, ಮಾತುಗಾರ್ತಿ, ಕತೆಗಾರ್ತಿ,ಬರಹ 
ಗಾರ್ತಿ, ಮಡಿವಾಳತಿ. 


೬. ಇತ್ರಿ ಬೀಗಿತಿ, ತಳವಾರಿತಿ, ಕನ್ನಡಿತಿ. 
೭. ಇತ್ತಿ ಒಕ್ಕಲಗಿತ್ತಿ, ಹೂವಾಡಿಗಿತ್ತಿ, ಬೆಸ್ತಗಿತ್ತಿ. 
ಸಂಸ್ಕೃತ ಸ್ತ್ರೀಲಿಂಗ ಶಬ್ದಗಳು 
ಸಂಸ್ಕೃತದಲ್ಲಿ ಹ್ರಸ್ವ ಅಕಾರಾಂತವಾದ ಸ್ತ್ರೀಲಿಂಗವಲ್ಲ. ಸಂಸ್ಕೃತ ಸ್ತ್ರೀಲಿಂಗ 
ಶಬ್ದದ ಕಡೆಯ ಆ ಕಾರವು ಕನ್ನಡದಲ್ಲಿ ಎಕಾರವಾಗುತ್ತದೆ. ಉಳಿದ ದೀರ್ಪಗಳು 
ಹ್ರಸ್ತವಾಗುತ್ತವೆ. 


ಹೊಸಗನ್ನಡ ವ್ಯಾಕರಣ ೫೪ 


ಉದಾ : ಗಂಗಾ ಇಗಂಗೆ, ಅಂಗನಾ=-ಅಂಗನೆ, ಪಾರ್ವತೀ ಇ ಪಾರ್ವತಿ, 
ದೇವೀ ಇ ದೇವಿ, ವಧೂ, ವಧು, ಚಮೂ ಇ ಚಮು. 
ಹೆಚ್ಚಿನ ವಿವರಗಳನ್ನು ತದ್ಭವ ಪ್ರಕರಣದಲ್ಲಿ ಬರೆದಿದೆ. 


ಈಚೆಗೆ ಹೊಸಗನ್ನಡದಲ್ಲಿ ವಿಶೇಷವಾಗಿ ಅನೇಕ 
ಅಂತಹ ಕೆಲವು ಶಬ್ದಗಳನ್ನೂ ವ್ಯಾಕರಣ ನಿಯಮದಂತೆ 
ಅವುಗಳ ಸ್ತ್ರೀಲಿಂಗ ರೂಪಗಳನ್ನು ಕೆಳಗೆ ಬರೆದಿದೆ. 


ಬಳಕೆಗೆ ಬರುತಿವೆ. 


ಅಧ್ಯಕ್ಷ - ಅಧ್ಯಕ್ಷೆ 

ಸಚಿವ ಇ ಸಚಿವೆ 

ನಿರ್ದೇಶಕ ಇ ನಿರ್ದೇಶಿಕೆ 

ಸಹಾಯಕ ಇ ಸಹಾಯಿಕೆ 

ಸಹಾಯಕ ನಿರ್ದೇಶಕ - ಸಹಾಯಕ 

ನಿರ್ದೇಶಿಕೆ 

ಅಧ್ಯಾಪಕ - ಅಧ್ಯಾಪಿಕೆ 

ಉಪಾಧ್ಯಾಯ = ಉಪಾಧ್ಯಾಯೆ, 
ಉಪಾಧ್ಯಾಯಿ (ಉಪಾಧ್ಯಾಯಿನಿ) 

ಆಚಾರ್ಯ ಇ ಆಚಾರ್ಯ 

ಉಪನ್ಯಾಸಕ ಇ ಉಪನ್ಯಾಸಿಕೆ 

ಕವಿ ಇ ಕವಿ 

ಕವಯಿತ್ಛ ಇ ಕವಯಿತ್ರಿ 

ನಿರ್ಮಾತೃ್ಫ ಇ ನಿರ್ಮಾತ್ರಿ 

ಮಂತ್ರಿ ಇ ಮಂತ್ರಿಣಿ 

ಅಧಿಕಾರಿ ಇ ಅಧಿಕಾರಿಣಿ 

ಕಾರ್ಯದರ್ಶಿ ಇ ಕಾರ್ಯದರ್ಶಿನಿ 

ರಚಯಿತ್ಛ ಇ ರಚಯಿತ್ರಿ 

ಕರ್ತೃ ಇ ಕರ್ತ್ರಿ 


ಸಂಸ್ಕೃತ ಶಬಗಳು 
ಎ 


ಬಾಲಕ ಇ ಬಾಲಿಕೆ 
ಸಂಪಾದಕ = ಸಂಪಾದಿಕೆ 
ಪರಿಶೀಲಕೆ ಇ ಪರಿಶೀಲಿಕೆ 
ಸಂದರ್ಶಕ ಇ ಸಂದರ್ಶಿಕೆ 
ನಿರ್ವಾಹಕ ಇ ನಿರ್ವಾಹಿಕೆ 
ವಾಹಕ ಇ ವಾಹಿಕೆ 


ಪ್ರೇಕ್ಷಕ ಎ ಪ್ರೇಕ್ಷಿಕೆ 


ಸಹಾಯಕಾರಿ-ಸಹಾಯಕಾರಿಣಿ 


ರೂಪದರ್ಶಿ ಇ ರೂಪದರ್ಶಿನಿ 
ಶಿಕ್ಷಕ - ಶಿಕ್ಷಿಕೆ 

ನಿರ್ಮಾಪಕ = ನಿರ್ಮಾಪಿಕೆ 
ವಿದ್ಯಾರ್ಥಿ ಇ ವಿದ್ಯಾರ್ಥಿನಿ 
ಸೇವಕ ಇ ಸೇವಿಕೆ 

ಲೇಖಕ ಇ ಲೇಖಿಕೆ 

ವಾಚಕ ಇ ವಾಚಿಕೆ 

ನಟ ಇ ನಟಿ 

ನರ್ತಕ ಇ ನರ್ತಕಿ 

ಅಭಿನೇತ್ಛ ಇ ಅಭಿನೇತ್ರಿ 
ಗಗನಚಾರಿ ಇ ಗಗನಚಾರಿಣಿ. 


ವಿಶೇಷ : ೧. ಒಂದೇ ಮೂಲಾರ್ಥವಿರುವ ಸಮಾನರೂಪಗಳಾದ ಪುಂವಾಚಕ 
ಸ್ತ್ರೀವಾಚಕ ಸಮಾವೇಶವಿದ್ದಾಗ ಪುಲ್ಲಿಂಗರೂಪವು ಮಾತ್ರ ನಿಲ್ಲುತ್ತದೆ. 


ಇಬ ತದ್ದಿತಾಂತ ಪ್ರಕರಣ 
ಉದಾ : ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ - ವಿದ್ಯಾರ್ಥಿಗಳು 
ಜಾಣರು ಮತ್ತು ಜಾಣೆಯರು - ಜಾಣರು 
ಹುಡುಗರು ಮತ್ತು ಹುಡುಗಿಯರು = ಹುಡುಗರು 
ಮುದುಕರು ಮತ್ತು ಮುದುಕಿಯರು ಇ ಮುದುಕರು 
ಅಧ್ಯಾಪಕರು ಮತ್ತು ಅಧ್ಯಾಪಿಕೆಯರು ಇ ಅಧ್ಯಾಪಕರು 
ಇದಕ್ಕೆ ಏಕಶೇಷವೆಂದು ಹೆಸರು. ಇದು ದ್ವಂದ್ವ ಸಮಾಸಕ್ಕೆ ಅಪವಾದ. 
ಆದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಹುಡುಗ ಹುಡುಗಿಯರು - ಎಂದು 
ಪ್ರಯೋಗಿಸುವುದೂ ರೂಢಿಯಲ್ಲಿದೆ. 
೨. ಅಕಾರಾಂತ ಪುಲ್ಲಿಂಗಕ್ಕೆ "ಅಳು' ಎಂಭ ಪ್ರತ್ಯಯವನ್ನು ಸೇರಿಸಿ 
ಸ್ತೀಲಿಂಗದಲ್ಲಿ ಪ್ರಯೋಗಿಸುವುದೂ ರೂಢಿಗೆ ಬಂದಿದೆ. 
ಉದಾ : ಅಧ್ಯಕ್ಷಳು, ಅಧ್ಯಾಪಕಳು, ಸೇವಕಳು, ಶಿಕ್ಷಕಳು, ಲೇಖಕಳು, ಅಧ್ಯಕ್ಷಿಣೆ, 
ಅಧ್ಯಾಪಕಿ, ಸೇವಕಿ, ಶಿಕ್ಷಕಿ, ಲೇಖಕಿ - ಮುಂತಾದವು ಅಪಶಬ್ದಗಳು. 7] 
ತದಿತಾಂತ ಪ್ರಕರಣ 
ಲು 
ಪ್ರಾತಿಪದಿಕದ ಮೇಲೆ ವಿಭಕ್ತಿ ಪ್ರತ್ಯ್ಕಯವು ಸೇರಿ ನಾಮಪದವಾಗುತ್ತದೆಯಷ್ಟೆ. 
ಈ ನಾಮಪದದ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಮತ್ತೆ ಕೆಲವು ಪ್ರತ್ಯಯಗಳು 
ಬರುತ್ತವೆ. ಇವುಗಳಿಗೆ ತದ್ದಿತವೆಂದು ಹೆಸರು. ಇದು ಬಂದಾಗ ಹಿಂದಿನ ನಾಮ 
ಪದದ ವಿಭಕ್ತಿಗೆ ಲೋಪ ಬರುತ್ತದೆ. 
ಉದಾ : ತಿಳಿದವನು ಎಂಬ ಅರ್ಥದಲ್ಲಿ ಇಗ ಎಂಬ ತದ್ದಿತ ಬರುತ್ತದೆ. 
ಕನ್ನಡವನ್ನು ತಿಳಿದವನು - ಕನ್ನಡವನ್ನು ೬ ಇಗ ಇ ಕನ್ನಡಿಗ 
ತದ್ದಿತಾಂತವು ನಾಮಪ್ರಕೃತಿ, ಅವ್ಯಯ ಎಂದು ಎರಡು ವಿಧ. ನಾಮ 
ಪ್ರಕೃತಿ (ಪ್ರಾತಿಪದಿಕುಯ ಮೇಲೆ ವಿಭಕ್ತಿ ಪ್ರತ್ಕಯವು ಸೇರಿ ನಾಮಪದವಾಗುತ್ತದೆ. 
ಉದಾ : ನಾಮಪದಕ್ಕೆ - ಕನ್ನಡಿಗನನ್ನು , ಕನ್ನಡಿಗನಿಂದ 
ಅವ್ಯಯಕ್ಕೆ - ಚಂದ್ರನಂತೆ, ಸಂಜೆಯತನಕ 
೧. ತದ್ದಿತಾಂತ ನಾಮಪ್ರಕೃತಿ 


೧. ನಾಮಪದಗಳ ಮೇಲೆ ವಂತ, ಇಗ, ಗಾರ, ಕಾರ, ಅಡಿಗ ಮೊದಲಾದ 


ಹೊಸಗನ್ನಡ ವ್ಯಾಕರಣ 


ತದ್ದಿತ ಪ್ರತ್ಯಯಗಳು ಬೇರೆ ಬೇರೆ ಅರ್ಥದಲ್ಲಿ ಬರುತ್ತವೆ. 


ಉದಾ : 

ನಾಮಪದ ಅರ್ಥ 
ಸಿರಿ ಇವನಿಗೆ ಇದೆ 
ಹಣವು ಇವನಿಗೆ ಇದೆ 
ಕನ್ನಡವನ್ನು ತಿಳಿದವನು 
ಕನ್ನಡ (ಕನ್ನಡ ಇವನಿಗೆ ಜನಭೂಮಿ 

ದೇಶವು) 

ಕೇಡನ್ನು  ಮಾಡತಕ್ಕವನು 
ದವಸವನ್ನು ಮಾರತಕ್ಕವನು 
ಮಾಲೆಯನ್ನು ಕಟ್ಟುವವನು 
ಛಲವನ್ನು ಹೊಂದಿದವನು 
ಕೋಲನ್ನು ಹಿಡಿದವನು 
ಓಲೆಯನ್ನು ತರುವವನು 
ಹೂವನ್ನು ಕಟ್ಟುವವನು 
ಹಾವನ್ನು ಆಡಿಸುವವನು 
ಮಡಿಯನ್ನು ಮಾಡುವವನು 
ಕರಿದನ್ನು ಉಳ್ಳವನು 
ಬಿಳಿದನ್ನು ಉಳ್ಳವನು 
ಮಾತನ್ನು ಹೆಚ್ಚು ಆಡುವವನು 
ಓದನ್ನು ಹೆಚ್ಚು ಆಚರಿಸುವವನು 
ಲಂಚವನ್ನು ತೆಗೆದುಕೊಳ್ಳುವವನು 


ತದ್ದಿತಪ್ರತ್ಯಯ 
ವಂತ 
ವಂತ 
ಇಗ 
ಇಗ 


ಇಗ 
ಇಗ 
ಗಾರ 
ಗಾರ 
ಕಾರ 
ಕಾರ 
ಆಡಿಗ 
ಆಡಿಗ 
ಆಳ 


ಆಳಿ 
ಆಳಿ 
ಗುಳಿ 


೫೬ 


ತದ್ದಿತಾಂತ 
ಸಿರಿವಂತ 
ಹಣವಂತ 
ಕನ್ನಡಿಗ 
ಕನ್ನಡಿಗ 


ಕೇಡಿಗ 
ದವಸಿಗ 
ಮಾಲೆಗಾರ 
ಛಲಗಾರ 
ಕೋಲುಕಾರ 
ಓಲೆಕಾರ 
ಹೂವಾಡಿಗ 
ಹಾವಾಡಿಗ 
ಮಡಿವಾಳ 
ಕರಿಕ 

ಬಿಳಿಕ 
ಮಾತಾಳಿ 
ಓದಾಳಿ 
ಲಂಚಿಗುಳಿ 


ಹೀಗೆಯೇ ಲೆಕ್ಕಿಗ, ಗಾಣಿಗ, ಕಂಚುಗಾರ, ಮೋಸಗಾರ, ಬೇಟೆಗಾರ, ಕಮಾಧ, 
ಲಂಚವಣಿಗ, ಹರಿಕಾರ, ಗುರಿಕಾರ, ಜೂದಾಳಿ, ಮೊದಲಾದ ತದ್ದಿತಾಂತಗಳನ್ನು 


ತಿಳಿಯಬೇಕು. 


೨. ಷಷ್ಣ್ಯಂತದ ಮೇಲೆ ಭಾವಾರ್ಥದಲ್ಲಿ ತನ, ಇಕೆ, ಉ - ಎಂಬ 
ಪ್ರತ್ಯಯಗಳು ಬರುತ್ತವೆ. ಇಲ್ಲಿ ಭಾವವೆಂದರೆ ಸ್ವಭಾವ, ಗುಣ ಧರ್ಮ; ಕ್ರಿಯೆಯಲ್ಲ. 


೫೭ ತದ್ದಿತಾಂತ ಪ್ರಕರಣ 
ಉದಾ : ತನ - ಜಾಣತನ, ಭಾವ ಇ ಜಾಣತನ. 
ಹೀಗೆಯೇ ಹೆಡ್ಡತನ, ಅರಸುತನ, ಚದುರತನ, ಆಳುತನ ಇತ್ಯಾದಿ. 


ಅ- ಅವನು ಮುಂತಾದ ಪ್ರತ್ಯಯಾಂತಗಳ ಮೇಲೆ ಭಾವಪ್ರತ್ಕಯವು ಬಂದಾಗ 
ಅವನು, ಅವಳು, ಅದು ಮೊದಲಾದವು ಲೋಪ ಹೊಂದುತ್ತವೆ. 


ಉದಾ : ದೊಡ್ಡವನ ಭಾವ ಎ ದೊಡ್ಡತನ 
ಸಣ್ಣವನ ಭಾವ ಇ ಸಣ್ಣತನ 
ಬಡವನ ಭಾವ ಇ ಬಡತನ* 
ಹೀಗೆಯೇ ಹಿರಿಯತನ, ಕಿರಿಯತನ, ಚಿಕ್ಕತನ ಮೊದಲಾದವು. 
ಇಕೆ - ಗೌಡಿಕೆ, ಉನ್ನತಿಕೆ, ತಳವಾರಿಕೆ 
ಉ - ಕಿವುಡು, ಕುರುಡು, ತೊದಲು, ಕುಳ್ಳು 


ಹೀಗೆಯೇ ಕೆಂಪು, ಕಡುಪು, ನಲೈ ಪೆಂಪು, ಕಂಪು - ಮೊದಲಾದವು 
ಹಳಗನ್ನಡದ ಶಬ್ದಗಳು ಹೊಸಗನ್ನಡದಲ್ಲಿ ಕೆಲವು ವಿಕಾರಗಳನ್ನು ಪಡೆಯುತ್ತವೆ. 
ಉದಾ : ಕರ್ಪು ಇ ಕಪ್ಪು, ತೆಳು ಇ ತೆಳುವು, ತಣ್ಣು ಇ ತಂಪು, 
ನುಣ್ಷು ಇ ನುಣುಪು, ಪೆರ್ಮೆ ಇ ಹೆಮ್ಮೆ 
೩. ಮುಂದೆ ಹೇಳುವ ಆನೆಯ ಅ, ಇನ, ಅಣ - ಈ ಪ್ರತ್ಯಯಗಳ 


ಮುಂದೆ ಅವನು, ಅವಳು ಮುಂತಾದ ಪ್ರತ್ಯಯಗಳು ಯಥೋಚಿತವಾಗಿ ಸೇರಿ 
ನಾಮಪ್ರಕೃತಿಗಳಾಗುತ್ತವೆ. ಅವು ಸೇರದಿದ್ದಾಗ ಬರಿಯ ವಿಶೇಷಣಗಳಾಗಿರುತ್ತವೆ. 


(ಅ) ಷಷ್ಕ್ಯಂತವಾದ ಸಂಖ್ಯಾವಾಚಕದ ಮೇಲೆ ಸ್ಥಾನ ನಿರ್ದೇಶದಲ್ಲಿ ಅನೆಯ 
ಪ್ರತ್ಯಯ ಬರುತ್ತದೆ. 
ಉದಾ : ಒಂದರ ಸ್ಥಾನದವನು - ಒಂದನೆಯ 
ಹತ್ತರ ಸ್ಥಾನದವನು ೬ ಹತ್ತನೆಯ 
ನೂರರ ಸ್ಥಾನದವನು ೬ ನೂರನೆಯ 
ಒಂದನೆಯವನು, ಒಂದನೆಯವಳು, ಒಂದನೆಯದು. 


೫ ಸಿರಿವಂತನ ಭಾವ ಇ ಸಿರಿತನ ಮುಂತಾದ ಶಬ್ದಗಳು ಬಳಕೆಗೆ ಬಂದಿವೆ. 


ಹೊಸಗನ್ನಡ ವ್ಯಾಕರಣ ೫೮ 


(ಆ) ಅಧಿಕರಣಾರ್ಥದ ಅವ್ಯಯದ ಮೇಲೆ ಇರುವವನು ಎಂಬ 
ಅರ್ಥದಲ್ಲಿ ಅ ಪ್ರತ್ಯಯ 
ಉದಾ : ಅಲ್ಲಿ ಇರುವವನು ಎ ಅಲ್ಲಿಯ ಬರುತ್ತದೆ 

ಎಲ್ಲಿ ಇರುವವನು ಇ ಎಲ್ಲಿಯ 
ಹೀಗೆಯೇ ಇಲ್ಲಿಯ, ಅತ್ತಲ, ಇತ್ತಲ, ಎತ್ತಲ, ಕಡೆಯ. 


ಅಲ್ಲಿಯವನು, ಇಲ್ಲಿಯವಳು, ಅತ್ತಲದು, ಅತ್ತಲಿನ, ಇತ್ತಲಿನ, 
ಎತ್ತಲಿನ - ಎಂಬ ರೂಪಗಳೂ ಉಂಟು. 


(ಇ) ಅಧಿಕರಣಾರ್ಥದ ಅಕಾರಾಂತ ಮತ್ತು ಎಕಾರಾಂತ ಅವ್ಯಯಗಳ 
ಮೇಲೆ (ಕಡೆ ಎಂಬ ಶಬ್ದವನ್ನು ಬಿಟ್ಟು) ಇರುವವನು ಎಂಬ 
ಅರ್ಥದಲ್ಲಿ ಇನ, ಅಣ ಪ್ರತ್ಯಯಗಳು ಬರುತ್ತವೆ. 


ಉದಾ : ಆಗ ಇರುವವನು ಇ ಆಗಿನ, ಆಗಣ 
ಮೇಲೆ ಇರುವವನು ಇ ಮೇಲಿನ, ಮೇಲಣ 


ಹೀಗೆಯೇ ಈಗಿನ, ಈಗಣ, ಕೆಳಗಿನ, ಕೆಳಗಣ, ಹೊರಗಿನ, ಹೊರಗಣ, 
ಹಿಂದಿನ, ಹಿಂದಣ, ಮುಂದಿನ, ಮುಂದಣ- ಮುಂತಾದವು. 


ಆಗಿನವನು, ಮೇಲಿನವನು, ಈಗಣವಳು, ಮುಂದಣದು, ಎತ್ತಣದು. 


೩. ನಾಮಪದಗಳ ಮೇಲೆ ಮುಂದೆ ಹೇಳುವ ಅಂತೆ, ತನಕ ಮೊದಲಾದ 
ಪ್ರತ್ಯಯಗಳು ಬರುತ್ತವೆ. ಇವು ಬಂದಾಗ ಹಿಂದಿನ ನಾಮಪದದ ವಿಭಕಿಗೆ 
ಲೋಪವಾಗುವುದಿಲ್ಲ. ಈ ತದ್ದಿತಾಂತಗಳು ಅವ್ಯಯಗಳು. 


(ಅ) ಷಷ್ಠ್ಯಂತದ ಮೇಲೆ ಸಾದೃಶ್ಯಾರ್ಥದಲ್ಲಿ ಅಂತೆ, ಓಪಾದಿಯಲ್ಲಿ 
ಎಂಬ ಪ್ರತ್ಯಯಗಳು ಬರುತ್ತವೆ. 
ಉದಾ : ಚಂದ್ರನಂತೆ, ರಾಮನಂತೆ, ನಿನ್ನಂತೆ; ಚಂದ್ರನೋಪಾದಿಯಲ್ಲಿ 
ಕಮಲದೋಪಾದಿಯಲ್ಲಿ, ಸೂರ್ಯನೋಪಾದಿಯಲ್ಲಿ. 


(ಆ) ಅವಧಿಯನ್ನು ಹೇಳುವಾಗ ಷಷ್ಠ್ಯಂತದ ಮೇಲೆ ವರೆಗೆ, ತನಕ 
ಎಂಬ ಪ್ರತ್ಯಯಗಳು ಬರುತ್ತವೆ. 


ಉದಾ : ಊರಿನವರೆಗೆ, ಸಂಜೆಯವರೆಗೆ; ಊರಿನತನಕ, ಸಂಜೆಯತನಕ 
ಈ ರೂಪವಿಶೇಷಗಳನ್ನು ಗಮನಿಸಬೇಕು - 


೫೯ ತದ್ಭವ ಪ್ರಕರಣ 
ಹೇಳುವ ಕ್ರಿಯೆಯವರೆಗೆ ಇ ಹೇಳುವವರೆಗೆ 
ನೋಡುವ ಕ್ರಿಯೆಯ ತನಕ ಇ ನೋಡುವತನಕ 
ಇಂಥ ಸ್ಥಳಗಳಲ್ಲಿ "ಕ್ರಿಯೆಯ' ಎಂಬ ಶಬ್ದಕ್ಕೆ ಲೋಪ ಬರುತ್ತದೆ. 
(ಇ) ರೀತಿಗೆ, ಸ್ಥಿತಿಗೆ - ಎಂಬರ್ಥದಲ್ಲಿ ಮಟ್ಟಿಗೆ ಪ್ರತ್ಯಯ ಬರುತ್ತದೆ. 
ಅವನಮಟ್ಟಿಗೆ, ನಿನ್ನಮಟ್ಟಿಗೆ 
(ಈ) ನಿರ್ಧಾರಣೆ, ವಿಭಜನೆಗಳು ತೋರುವಾಗ ಚತುರ್ಥ್ಯಂತದ ಮೇಲೆ 
ಇಂತ ಪ್ರತ್ಯಯ ಬರುತ್ತದೆ. 
ಉದಾ : ಅವನಿಗಿಂತ ಇವನು ದೊಡ್ಡವನು; ಅದಕ್ಕಿಂತ ಇದು ಉತ್ತಮ; 
ಬೆಳ್ಳಿಗಿಂತ ಚಿನ್ನಕ್ಕೆ ಹೆಚ್ಚು ಬೆಲೆ. 


(ಉ) ಪ್ರಯೋಜನಾರ್ಥದಲ್ಲಿ ಚತುರ್ಥೀವಿಭಕ್ಕಂತದ ಮೇಲೆ ಓಸ್ಕರ, 
ಓಸುಗ, ಆಗಿ ಎಂಬ ಪ್ರತ್ಯಯಗಳು ಬರುತ್ತವೆ. 


ಉದಾ : ಮಗುವಿಗೋಸ್ಕರ, ಹಣಕ್ಕೋಸುಗ, ನಿನಗಾಗಿ, ಅದಕ್ಕಾಗಿ. 
(ಊ) ಪ್ರಯೋಜನಾರ್ಥದಲ್ಲಿ ಷಷ್ಠ್ಯಂತದ ಮೇಲೆ ಸಲುವಾಗಿ ಎಂಬ 
ಪ್ರತ್ಯಯ ಬರುತ್ತದೆ. 
ಉದಾ: ನಿನ್ನ ಸಲುವಾಗಿ, ಪುಸ್ತಕದ ಸಲುವಾಗಿ, ಕೆಲವರು ನಿನಗೆ ಸಲುವಾಗಿ, 
ಅದಕ್ಕೆ ಸಲುವಾಗಿ - ಎಂದೂ ಪ್ರಯೋಗಿಸುತ್ತಾರೆ. 
ತದ್ಭವ ಪ್ರಕರಣ 
ಹೊಸಗನ್ನಡದಲ್ಲಿ ಬಹಳ ಶಬ್ದಗಳು ಅಚ್ಚಗನ್ನಡವಾಗಿರುತ್ತವೆ. ಸಂಸ್ಕೃತದಿಂದ 
ಅನೇಕ ಶಬ್ದಗಳು ಪೂರ್ವಕಾಲದಿಂದಲೂ ಬಂದು ಸೇರಿಕೊಂಡಿವೆ. ಈಚೆಗೆ 


ವಿದೇಶೀಯರ ಸಂಪರ್ಕದಿಂದ ಹಿಂದೂಸ್ಥಾನಿ, ಪೋರ್ಚುಗೀಸ್‌, ಇಂಗ್ಲಿಷ್‌ ಮುಂತಾದ 
ಭಾಷೆಗಳೂ ಬಂದು ಸೇರಿವೆ. 


[3] 


ಉದಾ : 


ಅಚ್ಚಗನ್ನಡ : ತಂದೆ, ತಾಯಿ, ನೆಲ, ಹೊಲ, ಮನೆ, ಗದ್ದೆ, ಮರ, ಗಿಡ, ಹೊಳೆ, 
ಹೋಗು, ಬರು, ತಿನ್ನು, ಒಂದು, ಎರಡು, ನೂರು, ಹೆಚ್ಚು, ಕಡಿಮೆ, 
ಚೆನ್ನಾಗಿ, ಅರಸ, ಕಣ್ಣು, ಕಿವಿ, ಆಕಳು, ಕರು, ಹುಲ್ಲು ಎಣ್ಣೆ, ಬೆಣ್ಣೆ 
ಇತ್ಯಾದಿ. 


ಹೊಸಗನ್ನಡ ವ್ಯಾಕರಣ ೬೦ 


ಸಂಸ್ಕೃತದಿಂದ ಬಂದವು : ಶಬ್ದ, ಲೇಖನಿ, ಭೂಮಿ, ಕೃಷಿ, ದಿನ, ರಾತ್ರಿ, ಸಹೋದರ, 
ಆದಿತ್ಯವಾರ, ಸೋಮವಾರ, ವಿದ್ಯಾರ್ಥಿ, ಉಪಾಧ್ಯಾಯ, ನಗರ, ಗ್ರಾಮ, 
ಆಕಾಶ,ನಕ್ಷತ್ರ, ಸೂರ್ಯ, ಚಂದ್ರ, ಮಿತ್ರ, ಶತ್ರು, ಯುದ್ಧ ಕ್ಷೇಮ ಇತ್ಯಾದಿ. 


ಹಿಂದೂಸ್ಥಾನಿಯಿಂದ ಬಂದವು : ಅರ್ಜಿ, ಕಚೇರಿ, ಬದಲು, ಬದಲಾವಣೆ, 
ಜಮೀನು, ರೈತ, ಕಾನೂನು, ಸರ್ಕಾರ, ಬಂದೂಕು, ಸವಾರ, ಕಾಗದ, 
ಹುಕುಂ, ಅಸಲಿ, ನಕಲಿ, ಮಂಜೂರು, ಚುನಾವಣೆ, ದರ್ಬಾರು ಇತ್ಯಾದಿ. 


ಪೋರ್ಚುಗೀಸ್‌ ಭಾಷೆಯಿಂದ ಬಂದವು : ಅಲಮಾರು, ಸಾಬೂನು, ಮೇಜು, 
ಪಾದ್ರಿ ಮೊದಲಾದವು. 


ಇಂಗ್ಲಿಷ್‌ನಿಂದ ಬಂದವು : ರೈಲು, ಕೋರ್ಟು, ಬ್ಯಾಂಕು, ಬೆಂಚು, ಟಿಕೆಟ್ಟು, 
ಸೋಪು, ಬಿಲ್ಲು, ಸ್ಕೂಲು, ಪೆನ್ಸಿಲ್ಲು, ಬ್ರೆಡ್ಡು, ಸೊಸೈಟಿ, ಮಿಲ್ಲು ರಿಜಿಸ್ಟರು, 
ಇತ್ಯಾದಿ. 


ಅರಬ್ಬೀ ಭಾಷೆಯಿಂದ ಬಂದವು : ಅನಾಮತ್ತು, ಆಸಾಮಿ, ಇಲಾಖೆ, ಖಜಾನೆ, 
ಗಾಡೀಖಾನೆ, ಜಪ್ತಿ, ನಾಜೂಕು, ಮಾಮೂಲು, ವಸೂಲು, ಸಾವಕಾರ 


ಇತ್ಯಾದಿ. 


ಅಚ್ಚಗನ್ನಡದ ಶಬ್ದಗಳನ್ನು ದೇಶ್ಯಗಳೆಂದೂ ಸಂಸ್ಕೃತವಲ್ಲದ ಇತರ ಭಾಷೆಯ 
ಶಬ್ದಗಳನ್ನು ಅನ್ಯದೇಶ್ಯಗಳೆಂದೂ ಕರೆಯಬಹುದು. ಸಂಸ್ಕೃತದಿಂದ ಬಂದ ಶಬ್ದಗಳಲ್ಲಿ 
ತತ್ಸಮ, ತದ್ಭವ ಎಂದು ಎರಡು ವಿಧ. 


ಹೊಸಗನ್ನಡದಲ್ಲಿ ವ್ಯಂಜನಾಂತವಾದ ಶಬ್ದವಿಲ್ಲ. ವ್ಯಂಜನಾಂತವಾದ ಎಲ್ಲ 
ಮೂಲಶಬ್ದಗಳಿಗೂ ವಿಶೇಷವಾಗಿ ಉಕಾರವೂ ಕೆಲವೆಡೆ ಇಕಾರ ಅಥವಾ ಅಕಾರವು 
ಸೇರಿ, ಎಲ್ಲವೂ ಸ್ವರಾಂತಗಳಾಗಿ ನಿಲ್ಲುತ್ತವೆ. 


೧. ಹಳಗನ್ನಡದ ವ್ಯಂಜನಾಂತಗಳಿಗೆ ಉಕಾರ ಸೇರುವುದು. 


ಉದಾ : ಕೋಲ್‌- ಕೋಲು ತೇರ್‌- ತೇರು 
ಆಳ್‌ - ಆಳು ಏನ್‌ - ಏನು 
ನೇಣ್‌ - ನೇಣು ನೀನ್‌ - ನೀನು 
ನಾರ್‌ - ನಾರು ತೊದಲ್‌ - ತೊದಲು 


ತೊಟ್ಟಿಲ್‌ - ತೊಟ್ಟಿಲು ಕಾಲ್‌ - ಕಾಲು 
ಬೇರ್‌ - ಬೇರು 


೬೧ ತದ್ಭವ ಪ್ರಕರಣ 
೨. ಶಬ್ದದಲ್ಲಿ ಒಂದೇ ಸ್ಹರವಿದ್ದು ಹ್ರಸ್ತವಾಗಿದ್ದರೆ ವ್ಯಂಜನಕ್ಕೆ ದ್ವಿತ್ವವಾಗಿ 


ಉಕಾರವು ಸೇರುತ್ತದೆ. 
ಉದಾ : ಕಣ್‌ - ಕಣ್ಣು 


ಮುಳ್‌ - ಮುಳ್ಳು 
ಹೆಣ್‌ - ಹೆಣ್ಣು 
ಪೊನ್‌ - ಹೊನ್ನು 


ವವ 


ಮಣ್‌ - ಮಣ್ಣು 
ಕಲ್‌ - ಕಲ್ಲು 
ಸೊಲ್‌ - ಸೊಲ್ಲು 
ಬಿಲ್‌ - ಬಿಲ್ಲು 


೩. ಕಡೆಯ ವ್ಯಂಜನ ಯಕಾರವಾಗಿದ್ದರೆ ಇಕಾರ ಸೇರುತ್ತದೆ. 


ಉದಾ : ತಾಯ್‌ - ತಾಯಿ 
ಕಾಯ್‌ - ಕಾಯಿ 


ಬಾಯ್‌ - ಬಾಯಿ 
ನಾಯ್‌ - ನಾಯಿ 


೪. ಆದಿಯಲ್ಲಿರುವ ಪಕಾರಕ್ಕೆ ಸಾಮಾನ್ಯವಾಗಿ ಹಕಾರ ಬರುತ್ತದೆ. 


ಉದಾ : ಪಾಲ್‌ - ಹಾಲು 
ಪಕ್ಕಿ - ಹಕ್ಕಿ 
ಪಗೆ - ಹಗೆ 
ಪುಲಿ - ಹುಲಿ 
ಪೊಳೆ - ಹೊಳೆ 
ಪಂದಿ - ಹಂದಿ 


ಪಿರಿಯ - ಹಿರಿಯ 
ಪೊಸ - ಹೊಸ 
ಪಾಡು - ಹಾಡು 
ಪಸಿವು - ಹಸಿವು 
ಪಾವು - ಹಾವು 
ಪೂ-ಹೂ 


೫. ಸಂಯುಕ್ತಾಕ್ಷರಗಳ ಮೊದಲಿನ ರೇಫ, ಳಕಾರಗಳಿಗೆ ಮುಂದಿನ ವ್ಯಂಜನವು 


ಆದೇಶವಾಗಿ ಬರುತ್ತದೆ. 
ಉದಾ : ಪರ್ಬು - ಹಬ್ಬು 
ಕರ್ಬು - ಕಬ್ಬು 
ಕಳಲೆ - ಕತ್ತಲೆ 
ಕಳ್ಪೆ- ಕತ್ತೆ 


ಚುರ್ಚು - ಚುಚ್ಚು 


ಎಳರು - ಎಚ್ಚರು 
ಚ. ಚ 
ಎಳರ - ಎತ್ತರ 
ತಿರ್ಲು - ತಿದು 
ಎ 


೬. ಹಳಗನ್ನಡದ ಶಬ್ದಗಳು ಇನ್ನೂ ಅನೇಕ ಬಗೆಯಲ್ಲಿ ರೂಪಾಂತರಗಳನ್ನು 


ಪಡೆದು ಹೊಸಗನ್ನಡದಲ್ಲಿ ಬಂದಿವೆ. 
ಉದಾ : ಒಲ್ಮೆ - ಒಲುಮೆ 
ಕಾಣ್ಕೆ - ಕಾಣಿಕೆ 


ಕವುಂಕುಳ್‌ - ಕಂಕುಳು 
ಪೊಸಂತಿಲ್‌ - ಹೊಸಲು, 
ಹೊಸ್ವಿಲು 


ಹೊಸಗನ್ನಡ ವ್ಯಾಕರಣ ೬೨ 


ಬಣಂಬೆ - ಬಣವೆ ಒಲ್ಮೆ - ಒಲುಮೆ 
ಬಳಲೆ - ಬಳಲಿಕೆ ಪೆರ್ಮೆ - ಹೆಮ್ಮೆ 
ಪೊರಮಡು - ಹೊರಡು ಒರ್ಮೆ - ಒಮ್ಮೆ 
ಬೇಳ್ಕುಂ - ಬೇಕು ಕೆರ್ಪು - ಕೆರ 
ಇರುಂಪೆ - ಇರುವೆ ಅಪ್ಪದು - ಅಹುದು, ಹೌದು 
ಅಂತಹ - ಅಂಥ ತೋಂಟ - ತೋಟ 
ಇಂತಹ - ಇಂಥ ನೊರಂಜು - ನೊರಜು 
ಎಂತಹ - ಎಂಥ ಬಣಂಜಿಗ - ಬಣಜಿಗ 
ಅಹಗೆ - ಹಾಗೆ ಕೊಡಂತಿ - ಕೊಡತಿ 
ಇಹಗೆ - ಹೀಗೆ ಸೆರಂಗು - ಸೆರಗು 
ಎಹಗೆ - ಹೇಗೆ ತುಳುಂಕು - ತುಳುಕು 
ಹೀಗೆಯೇ ಧಾತುಗಳೂ ರೂಪಾಂತರಗಳನ್ನು ಪಡೆದಿವೆ. 
ಉದಾ : ತಿನ್‌ - ತಿನ್ನು ನಾಣ್ಣು - ನಾಚು 
ಕೊಲ್‌ - ಕೊಲ್ಲು ಅವುಂಕು - ಔಕು 
ಬರ್ದುಕು - ಬದುಕು ಪೊಣ್ಣು - ಹೊಮ್ಮು 
ಕಿಮುಳ್ಳು - ಕಿವುಚು 
ಸಂಸ್ಕೃತ ಶಬ್ದಗಳು 


ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ವಿಪುಲವಾಗಿ ಸೇರಿಕೊಂಡಿವೆ. ಈಗಿನ ವಿಜ್ಞಾನ 
ಶಾಸ್ತಾದಿಗಳಿಂದಾದ ಅವಶ್ಯಕತೆಗಾಗಿ ಹೊಸದಾಗಿ ಶಬ್ದಗಳು ಸೇರುತ್ತಲೂ ಇವೆ. 
ಸಂಸ್ಕೃತ ಶಬ್ದಗಳು ಕನ್ನಡದಲ್ಲಿ ಮೂರು ಬಗೆಯಿಂದ ಬಳಕೆಗೆ ಬಂದಿವೆ. 


೧. ಯಾವ ರೂಪಾಂತರವನ್ನೂ ಪಡೆಯದೆ ಬಳಕೆಗೆ ಬಂದವು. 

ಉದಾ : ದೇಹ, ಗೃಹ, ಬುದ್ಧಿ ಶುದ್ಧಿ ಶಿಶು, ಗುರು. 

೨. ಶಬ್ದದ ಅಂತ್ಯಭಾಗದಲ್ಲಿ ಮಾತ್ರ (ಕನ್ನಡದ ವಿಭಕ್ತಿಯನ್ನು ಸೇರಿಸುವ 
ಸೌಕರ್ಯಕ್ಕಾಗಿ) ಬದಲಾವಣೆಯನ್ನು ಪಡೆದವು. 

ಉದಾ: ಶಾಲಾ- ಶಾಲೆ, ಮಾಲಾ- ಮಾಲೆ, ನದೀ- ನದಿ, ಗೌರೀ- ಗೌರಿ, 

ವಿದ್ದಾನ್‌- ವಿದ್ವಾಂಸ, ಪರಿಷತ್‌- ಪರಿಷತ್ತು. 

೩. ಶಬ್ದದ ಆದಿ ಮಧ್ಯಭಾಗಗಳಲ್ಲಿಯೂ ಸಹ ನಾನಾ ದೇಶಗಳು ಬಂದು 

ಪೂರ್ಣವಾಗಿ ರೂಪಾಂತರಗೊಂಡವು. 


೬೩ ತದ್ಭವ ಪ್ರಕರಣ 
ಉದಾ : ಕಾಂಸ್ಕ - ಕಂಚು, ಸೌಭಾಗ್ಯ- ಸೊಬಗು, ದಂಷ್ಟಾ - ದಾಡೆ, 
ವಿಜ್ಞಾಪನಾ- ಬಿನ್ನಹ, ಇಟ್ಟಕಾ- ಇಟ್ಟಿಗೆ, ಸಂತೋಷ - ಸಂತಸ. 
ಇವುಗಳಲ್ಲಿ ಮೊದಲನೆಯ ಮತ್ತು ಎರಡನೆಯ ಬಗೆಯ ಶಬ್ದಗಳಿಗೆ ಸಮ 
೦ಸ್ಕೃತವೆಂದೂ ಮೂರನೆಯ ಬಗೆಯ ಶಬ್ದಗಳಿಗೆ ತದ್ಭವವೆಂದೂ ಹೆಸರು. 
ಮಸಂಸ್ಕೃತ = ಸಂಸ್ಕೃತಶಬ್ದಕ್ಕೆ ಸಮನಾದುದು. ತದ್ದವ = ಸಂಸ್ಕೃತದಿಂದ ಹುಟ್ಟಿದ್ದು 3 
ಆದರೆ ಈಗ ಸ್ವಲ್ಪವೂ ರೂಪಾಂತರಗೊಳ್ಳದ ಮೊದಲನೆಯ ಬಗೆಯ ಶಬ್ದಗಳಿಗೆ 
ತತ್ಸಮವೆಂದೂ ಉಳಿದ ಎರಡು ಬಗೆಯ ಶಬ್ದಗಳಿಗೆ ತದ್ಭವವೆಂದೂ ಹೆಸರು ರೂಢಿಗೆ 
ಬಂದಿದೆ. 
ಸಂಸ್ಕೃತ ಶಬ್ದಗಳು ಅಂತ್ಯಭಾಗದಲ್ಲಿ ರೂಪಾಂತರಗೊಳ್ಳುವುದು ಹೇಗೆಂದರೆ- 
೧. ಕೊನೆಯ ದೀರ್ಫಸ್ವರವು ಹ್ರಸ್ತವಾಗುವುದು. 


2. 2 


ಉದಾ : ವಾರೀ - ನಾರಿ ವಧೂ - ವಧು 
ನದೀ - ನದಿ ಚಮೂ - ಚಮು 
ಗೌರೀ - ಗೌರಿ ಸ್ವಯಂಭೂ - ಸ್ವಯಂಭು 
೨. ಕೊನೆಯ ಆಕಾರಕ್ಕೆ ಎಕಾರಾದೇಶ ಬರುವುದು. 
ಉದಾ : ಮಾಲಾ- ಮಾಲೆ ಶಾಲಾ - ಶಾಲೆ 
ಲತಾ - ಲತೆ ಬಾಲಾ - ಬಾಲೆ 
ನಿಂದಾ - ನಿಂದೆ ಮುದ್ರಾ- ಮುದ್ರೆ 


ಗ್ರೀವಾ- ಗ್ರೀವೆ, ಗೀವ, ದಯಾ- ದಯೆ-ದಯ, ಕರುಣಾ- ಕರುಣೆ, 
ಕರುಣ- ಇವಕ್ಕೆ ಎರಡೂ ರೂಪಗಳುಂಟು. 
೩. ಕೆಲವು ಶಬ್ದಗಳ ಕೊನೆಯ ಅಕಾರಕ್ಕೆ ಎಕಾರವಾಗಲಿ ಉಕಾರವಾಗಲಿ 


ಉದಾ : ಪ್ರಶ್ನ - ಪ್ರಶ್ನೆ ದಮ - ದಮೆ 
ವಧ - ವಧೆ ರೂಪ - ರೂಪು 
ಅಕ್ಷತ - ಅಕ್ಷತೆ ನೀರ - ನೀರು 


*ಕೀಶಿರಾಜನು- ಮಣಿ, ಮಂಚ, ಪಟ್ಟ, ತೋರಣ ಮುಂತಾದ ೨೧ ಶಬ್ದಗಳನ್ನು ಪಟ್ಟಿ 
ಮಾಡಿ ಅವುಗಳನ್ನು ತತ್ಸಮವೆಂದು ಕರೆದಿದ್ದಾನೆ. (ಸೂತ್ರ. ೩೦೧-೩೦೨). ಇದನ್ನು ಸಂಸ್ಕೃತ 
ಶಬ್ದದೊಡನೆಯೂ ಕನ್ನಡ ಶಬ್ದದೊಡನೆಯೂ ಸಮಾಸ ಮಾಡಬಹುದು. ಅರಿ ಸಮಾಸ ದೋಷವಿಲ್ಲ. 
ತತ್ಸಮ- ಸಂಸ್ಕೃತಕ್ಕೂ ಕನ್ನಡಕ್ಕೂ ಸಮವಾದದ್ದು. ಕೇಶಿರಾಜನ ಮತದಂತೆ ತತ್ಸಮವು ಸಮಸಂಸ್ಕತದ 
ಒಳಭೇದವಾಗುತ್ತದೆ. ಸಮಸಂಸ್ಕೃತವನ್ನು ಅಚ್ಚಗನ್ನಡ ಶಬ್ದದೊಡನೆ ಸಮಾಸ ಮಾಡಬಾರದು -ತತ್ಸಮವನ್ನು 
ಮಾಡಬಹುದು ಎಂಬುದೇ ವಿಶೇಷ. 


ಹೊಸಗನ್ನಡ ವ್ಯಾಕರಣ ೬೪ 


ಊಹ - ಊಹೆ ಮೀನ - ಮೀನು 
ಅಭಿಲಾಷ - ಅಭಿಲಾಷೆ ಕೀಲ - ಕೀಲು 
ಶಮ - ಶಮೆ. 


೪. ಕೊನೆಯ ಯಕಾರಕ್ಕೆ, ಅ, ಅರ ಎಂಬ ಆದೇಶಗಳು ಬರುವುವು. 
ಉದಾ : ಕರ್ತೃ-ಕರ್ತ, ಕರ್ತಾರ 
ದಾತೃ-ದಾತ, ದಾತಾರ 
ಪಿತೃ, ಮಾತೃ ಶಬ್ದಗಳು ಪಿತ ಮಾತೆ ಎಂದಾಗುತ್ತವೆ. 
೫. ಕೊನೆಯ ನಕಾರಕ್ಕೆ ಲೋಪ ಬರುವುದು. 
ಉದಾ : ರಾಜನ್‌ - ರಾಜ ಆತ್ಮನ್‌ - ಆತ್ಮ 
ಕರಿನ್‌ - ಕರಿ ಗುಣಿನ್‌ - ಗುಣಿ 


೬. ವ್ಯಂಜನಾಂತವಾದ ಕೆಲವು ಶಬ್ದಗಳ ಕೊನೆಯ ವ್ಯಂಜನಕ್ಕೆ ಲೋಪವಾಗಲಿ 
ಉಕಾರದೊಡನೆ ದ್ವಿತ್ವವಾಗಲಿ ಬರುವುದು. 


ಉದಾ : ಧನುಸ್‌ - ಧನು, ಧನುಸ್ಸು ಮನಸ್‌- ಮನ, ಮನಸ್ಸು 
ಶಿರಸ್‌- ಶಿರ, ಶಿರಸ್ಸು ತೇಜಸ್‌- ತೇಜ, ತೇಜಸ್ಸು 
ಯಶಸ್‌- ಯಶ, ಯಶಸ್ಸು ಜಗತ್‌- ಜಗ, ಜಗತ್ತು 

೭. ಕೆಲವು ಶಬ್ದಗಳ ಕಡೆಯ ವ್ಯಂಜನಕ್ಕೆ ಉಕಾರದೊಡನೆ ದ್ವಿತ್ವ ಬರುತ್ತದೆ. 


ಉದಾ: ಪ್ರತಿಷತ್‌- -ಪ್ರತಿಷತ್ತು ದಿಕ್‌ - ದಿಕ್ಕು 
ಪರಿಷತ್‌- ಪ ರಿಷತ್ತು ವಾಕ್‌ - ವಾಕ್ಕು 
ಸಂಪತ್‌- ಸಂಪತ್ತು ತ್ವಕ್‌- ತ್ವಕ್ಕು 
ವಿಪತ್‌- ವಿಪತ್ತು ಮರುತ್‌- ಮರುತ್ತು 


ಇಂದ್ರಜಿತ್‌ ಶಬ್ದಕ್ಕೆ ಇಂದ್ರಜಿತ್ತು, ಇಂದ್ರಜಿತು, ಇಂದ್ರಜಿತ ಎಂಬ ಮೂರು 
ರೂಪಗಳುಂಟು. 


ಆ. ಕೆಲವು ಶಬ್ದಗಳ ಕಡೆಯ ವ್ಯಂಜನದ ಮುಂದೆ ಅಕಾರ ಸೇರುತ್ತದೆ. 


ಉದಾ : ವೇದವಿದ್‌- ವೇದವಿದ 
ವ್‌ ಇ 
ಶಾಸ್ತ್ರವಿದ್‌ ಶಾಸ್ತ್ರವಿದ 


೬೫ ತದ್ಭವ ಪ್ರಕರಣ 


೯. ಕೆಲವು ವ್ಯಂಜನಾಂತ ಶಬ್ದಗಳು, ಸಂಸ್ಕೃತದ ಪುಲ್ಲಿಂಗ ಪ್ರಥಮಾ ಬಹುವಚನದ 
ರೂಪವನ್ನು ತಳೆದು ವಿಸರ್ಗಲೋಪವನ್ನು ಪಡೆಯುತ್ತವೆ. 


ಉದಾ: ವಿದ್ವಾಂಸ, ಭಗವಂತ, ಹನುಮಂತ, ಶ್ರೀಮಂತ, ಗುಣವಂತ. 


ಈ ಬಗೆಯಲ್ಲಿ ಬಹುವಚನದ ರೂಪವನ್ನು ಪಡೆಯುವ ಶಬ್ದಗಳು ಸ್ತ್ರೀಲಿಂಗ, 
ನಪುಂಸಕಲಿಂಗಗಳಲ್ಲಿ ಸಂಸ್ಕೃತದ ಸ್ತ್ರೀಲಿಂಗ, ನಪುಂಸಕಲಿಂಗಗಳ ಏಕವಚನದ 
ರೂಪವನ್ನನುಸರಿಸುತ್ತವೆ. 


ಉದಾ : ಸ್ತ್ರೀಲಿಂಗಕ್ಕೆ- ವಿದುಷಿ, ಭಗವತಿ, ಶ್ರೀಮತಿ, ರೂಪವತಿ, ಗುಣವತಿ. 
ನಪುಂಸಕಕ್ಕೆ- ಗುಣವತ್ತು, ರೂಪವತ್ತು. 


ಸ್ತ್ರೀಲಿಂಗದಲ್ಲಿ ಗುಣವಂತೆ, ರೂಪವಂತೆ ಮೊದಲಾದ ರೂಪಗಳೂ 
ಉಂಟು. 


ಇನ್ನು ಕೆಲವು ಸಂಸ್ಕೃತ ಶಬ್ದಗಳು, ಆದಿ ಮಧ್ಯ ಭಾಗದಲ್ಲಿಯೂ 
ರೂಪಾಂತರಗಳನ್ನು ಪಡೆಯುತ್ತವೆ. ಶ,ಷ ಗಳಿಗೆ ದಕಾರವೂ ಯಕಾರಕ್ಕೆ ಜಕಾರವೂ 
ಮಹಾಪ್ರಾಣಗಳಿಗೆ ಅಲ್ಪಪ್ರಾಣಗಳೂ ವರ್ಗ ಪ್ರಥಮಾಕ್ಷರಗಳಿಗೆ ತೃತೀಯಾಕ್ಷರಗಳೂ 
ಆದೇಶವಾಗುತ್ತವೆ. ಒತ್ತಕ್ಷರಗಳಲ್ಲೊಂದಕ್ಕೆ ಲೋಪಬರುವುದುಂಟು. ಇನ್ನೂ ಅನೇಕ 
ವಿಕಾರಗಳು ಸಂಭವಿಸುತ್ತವೆ. ಹಳಗನ್ನಡದಲ್ಲಿ ವಿಶೇಷವಾಗಿ ಇವುಗಳ ಬಳಕೆಯುಂಟು. 
ಪ್ರಸಿದ್ಧವಾದ ಕೆಲವು ಶಬ್ದಗಳನ್ನು ಇಲ್ಲಿ ಉದಾಹರಿಸಿದೆ. 


ಆಶಾ- ಆಸೆ ಮುಕ್ತಿ - ಮುಕುತಿ 
ಸ್ನುಷಾ- ಸೊಸೆ ಯುಕ್ತಿ - ಯುಕುತಿ 
ಮಷೀ- ಮಸಿ ಸ್ಥಾನ - ತಾಣ 

ದಿಶಾ- ದೆಸೆ ವರ್ತಿ- ಬತ್ತಿ 
ಯೋಗಿನ್‌ - ಜೋಗಿ ಕರ್ತರೀ- ಕತ್ತರಿ 

ಯಾತ್ರಾ - ಜಾತ್ರೆ ಛುರೀ - ಚೂರಿ 

ಘಂಟಾ - ಘಂಟೆ ನಿದ್ರಾ - ನಿದ್ದೆ 

ಛಲ - ಚಲ ವೇತ್ರ - ಬೆತ್ತ 

ಅಚ್ಚ - ಅಚ್ಚ ಕಾವ್ಯ - ಕಬ್ಬ 

ಶುಂಠಿ- ಸುಂಟಿ ತುಲಸೀ-ತೊಳಸಿ; ತುಳಸಿ 


ಕಥಾ - ಕತೆ ಶೃಂಗಾರ- ಸಿಂಗರ; ಸಿಂಗಾರ 


ಹೊಸಗನ್ನಡ ವ್ಯಾಕರಣ ೬೬ 


ಭೂತ- ಬೂತ, ಬೂತು ಕಾಂಸ್ಕ - ಕಂಚು 
ಮಲ್ಲಿಕಾ - ಮಲ್ಲಿಗೆ ಪುಸ್ತಕ - ಹೊತ್ತಗೆ 
ಸೂಚೀ - ಸೂಜಿ ಕನ್ಯಕಾ - ಕನ್ನಿಕೆ 
ತಟ - ದಡ ಶಷ್ಕುಲೀ -ಚಕ್ಕುಲಿ 
ಅಟವೀ - ಅಡವಿ ಪಾದುಕಾ - ಹಾವುಗೆ 
ಚತುರ - ಚದುರ ದಂತ - ಜಂತ 
ದೀಪಿಕಾ - ದೀವಿಗೆ ಸೌಭಾಗ್ಯ - ಸೊಬಗು 
ವ್ಯಾಪೀ - ಬಾವಿ ಧ್ವನಿ - ದನಿ 
ಯಾಮ - ಜಾವ ಗ್ರಂಥಿ - ಗಂಟು 
ಕುಮಾರ - ಕುವರ ವಿಜ್ಞಾಪನಾ- ಬಿನ್ನಹ 
ವೇಗ - ಬೇಗ ಆಶ್ಚರ್ಯ - ಅಚ್ಚರಿ; ಅಚ್ಚರಿಯ 
ವೀಧೀ - ಬೀದಿ ಯುಗ - ನೊಗ 
ಪ್ರಾಣ - ಹರಣ ಚತುರ್ಥೀ - ಚೌತಿ 
ಶ್ರೀ - ಸಿರಿ ಪ್ರಯಾಣ - ಪಯಣ 
ಶೃಂಖಲಾ - ಸಂಕಲೆ, ಸಂಕೋಲೆ ವರ್ಧಕಿ - ಬಡಗಿ 
ಪಶು - ಹಸು ದ 
ಸಮಾಸ ಪ್ರಕರಣ 


ಎರಡು ಅಥವಾ ಅದಕ್ಕೂ ಹೆಚ್ಚಿನ ಪದಗಳು ಅರ್ಥಾನುಸಾರವಾಗಿ ಸೇರಿ 
ಒಂದು ಶಬ್ದವಾಗುವುದಕ್ಕೆ ಸಮಾಸವೆಂದು ಸಂಜ್ಞೆ, ಸಮಾಸದಲ್ಲಿರುವ ಮೊದಲನೆಯ 
ಪದಕ್ಕೆ ಪೂರ್ವಪದವೆಂದೂ ನಡುವಿನ ಪದಕ್ಕೆ ಮಧ್ಯಮಪದವೆಂದೂ ಕಡೆಯ ಪದಕ್ಕೆ 
ಉತ್ತರ ಪದವೆಂದೂ ಹೆಸರು, ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ವಾಕ್ಯವನ್ನು 


ವಿಗ್ರಹವಾಕ್ಕವೆನ್ನುತ್ತಾರೆ. 

ಉದಾ : ವಿಗ್ರಹವಾಕ್ಕ 
ಮಳೆಯ ಕಾಲ 
ಮಲ್ಲಿಗೆಯ ಹೂ 
ಹಿರಿದು ಜೇನು 
ಕಾಲಿನ ಮುಂದು 


ಸಮಾಸ 
ಮಳೆಗಾಲ 
ಮಲ್ಲಿಗೆ ಹೂ 
ಹೆಜ್ಜೇನು 
ಮುಂಗಾಲು 


೬೭ ಸಮಾಸ ಪ್ರಕರಣ 
ಮೂರು ಕಣ್ಣುಗಳು ಯಾರಿಗೋ ಅವನು ಮುಕ್ಕಣ್ಣ 
ಗಿಡ, ಮರ ಮತ್ತು ಬಳ್ಳಿ ಗಿಡಮರಬಳ್ಳಿಗಳು 
ಸಮಾಸದಲ್ಲಿ ಸೇರಿದ ಪದಗಳ ವಿಭಕ್ತಿಗೆ ಲೋಪ ಬರುತ್ತದೆ. ಸಮಾಸವು 
ಪ್ರಾತಿಪದಿಕವಾದ್ದರಿಂದ ಅರ್ಥಾನುಸಾರವಾಗಿ, ಸಮುದಾಯದ ಮೇಲೆ ಮತ್ತೆ ವಿಭಕ್ತಿ 
ಬಂದು "ಮಳೆಗಾಲವನ್ನು, ಮಳೆಗಾಲದಿಂದ' ಮುಂತಾದ ರೂಪಗಳಾಗುತ್ತವೆ. 
"ಮಳೆಗಾಲ' ಎಂಬ ಸಮಾಸದಲ್ಲಿ "ಮಳೆ' ಪೂರ್ವಪದ. “ಕಾಲ' ಉತ್ತರಪದ. 
ಗಿಡಮರಬಳ್ಳಿಗಳು- ಎಂಬಲ್ಲಿ "ಮರ ಮಧ್ಯಮಪದ ಸಮಾಸವು ವಿಕಲ್ಪವಾದ್ದರಿಂದ 
ಸಮಾಸದ ಅರ್ಥದಲ್ಲಿ, ಗಮಕಸಮಾಸದ ಹೊರತಾಗಿ, ವಿಗ್ರಹವಾಕ್ಕವನ್ನು 
ಬಳಸಬಹುದು. ಗಮಕ ಸಮಾಸದ ವಿಷಯವನ್ನು ಮುಂದೆ ಹೇಳಲಾಗುತ್ತದೆ. 
ಸಮಾಸದಲ್ಲಾಗುವ ವಿಶೇಷ 
೧. ಪೂರ್ವಪದದ ವಿಭಕ್ತಿಯು ಲೋಪಹೊಂದುತ್ತದೆ. 
ಉದಾ : ಕಾಲಿನ ಬಳೆ ಇ ಕಾಲುಬಳೆ; ಕಾಲ ಬಳೆ ಇ ಕಾಲ್ಬಳೆ 
೨. ಕೆಲವು ಕಡೆ ಪೂರ್ವಪದದಲ್ಲಿ ಲೋಪ ಮುಂತಾದ ವಿಕಾರಗಳಾಗುತ್ತವೆ. 
ಉದಾ : ಚಿಕ್ಕದು ಮಗು ಇ ಚಿಕ್ಕಮಗು 
ಹಿರಿದು ಜೇನು = ಹೆಜ್ಜೇನು 
ಅರಸಿನ ಮನೆ ಇ ಅರಮನೆ 
೩. ಕೆಲವು ಕಡೆ ಉತ್ತರ ಪದದಲ್ಲಿ ವಿಕಾರವಾಗುತ್ತದೆ. 
ಉದಾ : ಮಳೆಯ ಕಾಲ ಇ ಮಳೆಗಾಲ 
ಬೆಟ್ಟದ ತಾವರೆ ಎ ಬೆಟ್ಟದಾವರೆ. 
೪. ಕೆಲವು ಕಡೆ ಪೂರ್ವೋತ್ತರ ಪದಗಳೆರಡರಲ್ಲಿಯೂ ವಿಕಾರಗಳಾಗುತ್ತವೆ. 
ಉದಾ : ಹಳೆಯದು ಕನ್ನಡ ಇ ಹಳಗನ್ನಡ 
ನಿಡಿದು ಮೂಗು (ಯಾರಿಗೋ ಅವನು) ಇ ನಿಡಿಮೂಗ 
೫. ಕೆಲವು ಕಡೆ ಪೂರ್ವಪದವಾಗಬೇಕಾದ್ದು ಉತ್ತರಪದವೂ ಉತ್ತರಪದ 
ವಾಗಬೇಕಾದ್ದು ಪೂರ್ವಪದವೂ ಆಗುತ್ತದೆ. 
ಉದಾ : ತಲೆಯ ಮುಂದು = ಮುಂದಲೆ 
ಕಣ್ಣ ಕಡೆ ಇ ಕಡೆಗಣ್ಣು 
೬. ಕೆಲವು ಕಡೆ ಪೂರ್ವಪದದ ವಿಭಕ್ತಿಗೆ ಲೋಪಬರುವುದಿಲ್ಲ. 
ಉದಾ : ತೆಂಗಿನ ಮರ, ಚಿಕ್ಕನಾಯಕನ ಹಳ್ಳಿ 


ಹೊಸಗನ್ನಡ ವ್ಯಾಕರಣ ೬೮ 


ಪೂರ್ವಪದದ ವಿಭಕ್ತಿಗೆ ಲೋಪವಾಗದಿದ್ದರೆ ಅಲುಕ್‌ ಸಮಾಸವೆಂದು 
ಹೆಸರು. ಅಲುಕ್‌ ಸಮಾಸವನ್ನೊಪುವ ಉದ್ದೇಶವೇನೆಂದರೆ - 

೧.ಸಮಾಸದ ನಡುವೆ ಸಮಾಸಕ್ಕೆ ಸೇರದ ಇನ್ನೊಂದು ಶಬ್ದವನ್ನು 
ಪ್ರಯೋಗಿಸಬಾರದು. ತೆಂಗಿನ ನನ್ನ ಮರ - ಎಂದು ಹೇಳಬಾರದು. ನನ್ನ 
ತೆಂಗಿನಮರ ಎನ್ನಬಹುದು. 

೨. ಅಲುಕ್‌ ಸಮಾಸದಲ್ಲಿ ಒಂದು ರೂಢಾರ್ಥವು ತೋರುತ್ತದೆ. 

ಉದಾ : ಚಿಕ್ಕನಾಯಕನಹಳ್ಳಿ, ದೊಡ್ಡಮಗಳೂರು 


೩. ಅಲುಕ್‌ ಸಮಾಸವೆಂದು ಒಪ್ಪಿದ್ದರಿಂದ "ತೆಂಗುಮರ' ಮುಂತಾದ 
ರೂಪಗಳು ಇಲ್ಲವೆಂದು ಗೊತ್ತಾಗುತ್ತದೆ. 
ಕನ್ನಡ ಪದಕ್ಕೆ ಕನ್ನಡಪದದೊಡನೆ ಆಗುವ ಸಮಾಸ ಕನ್ನಡ ಸಮಾಸ. ಸಂಸ್ಕೃತ 
ಪದಕ್ಕೆ ಸಂಸ್ಕೃತ ಪದದೊಡನೆ ಆಗುವ ಸಮಾಸ ಸಂಸ್ಕೃತ ಸಮಾಸ. ಇವೆರಡೂ 
ಕನ್ನಡದಲ್ಲಿ ಬಳಕೆಯಾಗಿವೆ. ಈ ವಿಷಯದಲ್ಲಿ ತದ್ಭವವನ್ನು ಕನ್ನಡ ಪದವೆಂದು 
ತಿಳಿಯಬಹುದು. ಕನ್ನಡಪದದೊಡನೆ ಸಂಸ್ಕೃತಪದವನ್ನು ಸೇರಿಸಿ ಸಮಾಸವನ್ನು 
ಮಾಡಬಾರದು. ಇಂಥ ಸಮಾಸಕ್ಕೆ ಅರಿಸಮಾಸವೆಂದು ಹೆಸರು. ಇದು ಒಂದು 
ದೋಷ. 
ಉದಾ : ಮಲ್ಲಿಗೆ ಪುಷ್ಪ, ಮನೆಕಾರ್ಯ, ಶಿರೋನೋವು- ಇವು ಅರಿಸಮಾಸಗಳು. 
ಆದರೆ ಪೂರ್ವಕವಿಪ್ರಯೋಗ, ಬಿರುದಾವಳಿ, ಕ್ರಿಯಾಸಮಾಸ, ಗಮಕ 
ಸಮಾಸಗಳಲ್ಲಿ ಅರಿಸಮಾಸವು ದೋಷವಿಲ್ಲ. 
ಉದಾ : ಪೂರ್ವಕವಿಪ್ರಯೋಗ- ಮಳೆಗಾಲ, ಮಂಗಳಾರತಿ, ದಳಪತಿ, ಕಡುರಾಗ, 
ಕೂರಸಿ, ಮಾಕಾಳಿ ಇತ್ಯಾದಿ. 


ಬಿರುದಾಳಿ - ದಳಮುಖಧವಳ, ರಾಯಕೋಲಾಹಲ, ದಳಮುಖಾದಿತ್ಕ 

ಇತ್ಯಾದಿ (ಇದೂ ಪೂರ್ವಕವಿಪ್ರಯೋಗವೇ). 

ಗಮಕ ಸಮಾಸ- ಆ ಮನುಷ್ಯ, ಯಾವ ಪುಸ್ತಕ, ಹಾಡುವ ಭ್ರಮರ, 

ಬಿಳಿಯ ವಸ್ತ್ರ 

ಕ್ರಿಯಾ ಸಮಾಸ - ಕಾವ್ಯ ಬರೆದನು, ಸತ್ಯ ನುಡಿದನು. 

ಸಮಾಸ ಭೇದಗಳು 
ತತ್ಪುರುಷ, ಬಹುವ್ರೀಹಿ, ದ್ವಂದ್ವ, ಅವ್ಯಯೀಭಾವಗಳೆಂದು ಸಮಾಸವು 

ನಾಲ್ಕುವಿಧ. ಮುಂದೆ ಬಹುವ್ರೀಹಿ ಸಮಾಸದವರೆಗೆ ಹೇಳುವ ಕರ್ಮಧಾರಯ, 
ದ್ವಿಗು, ಅಂಶಿ, ಗಮಕ, ಕ್ರಿಯಾ, ಉಪಪದಸಮಾಸಗಳು ತತ್ಪುರುಷ ಸಮಾಸದ 


೬೯ ಸಮಾಸ ಪ್ರಕರಣ 


ಭೇದಗಳು. ಅಲುಕ್‌ ಸಮಾಸವೂ ತತ್ತುರುಷವೇ. ಅರಿಸಮಾಸವ ಲಕ್ಷಣಾನುಸಾರವಾಗಿ 
ಮೇಲ್ಕಂಡ ನಾಲ್ಕು ಭೇದಗಳಲ್ಲೊಂದಾಗಬಹುದು. ಅದನ್ನು ಪ್ರತ್ಯೇಕವಾಗಿ 
ಗಣಿಸಬೇಕಾಗಿಲ್ಲ. 
ಸಮಾಸವನ್ನು ಇನ್ನೊಂದು ರೀತಿಯಲ್ಲಿ ವಿಂಗಡಿಸಬಹುದು. ಹೇಗೆಂದರೆ: 
೧. ಪೂರ್ವಪದಾರ್ಥಪ್ರಧಾನ - ಅವ್ಯಯೀಭಾವ, ಅಂಶಿ 
೨. ಉತ್ತರಪದಾರ್ಥಪ್ರಧಾನ - ತತ್ಪುರುಷ (ಅಂಶಿ ಸಮಾಸವನ್ನು ಬಿಟ್ಟು), 
ಆದರೆ ಭೇದಗಳಾದ ಕರ್ಮಧಾರಯ ಮೊದಲಾದವು. 
೩. ಉಭಯಪದಾರ್ಥ ಪ್ರಧಾನ - ದ್ವಂದ್ವ 
೪. ಅನ್ಯಪದಾರ್ಥಪ್ರಧಾನ - ಬಹುವ್ರೀಹಿ 
ಇದು ಸಾಮಾನ್ಯವಾದ ವಿಂಗಡಣೆ. ಫೂರ್ವಪದಾರ್ಥ್ಹಪ್ರಾಧಾನ್ಯ 
ಮೊದಲಾದದ್ದು ಅಲ್ಲಲ್ಲಿ ವ್ಯತ್ಯಾಸಗೊಳ್ಳುತ್ತದೆ. 
೧. ತತ್ಪುರುಷ 
೧. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರಪದದ ಅರ್ಥವು 
ಪ್ರಧಾನವಾಗಿದ್ದರೆ ತತ್ತುರುಷವೆಂದು ಹೆಸರು. 
ಉದಾ : ಕನ್ನಡ : ಮಲ್ಲಿಗೆಯ ಹೂ ಇ ಮಲ್ಲಿಗೆ ಹೂ 
ಮಳೆಯ ಕಾಲ ಇ ಮಳೆಗಾಲ 
ಮನೆಯ ಕೆಲಸ ಇ ಮನೆಗೆಲಸ 
ತಲೆಯಲ್ಲಿ ನೋವು ಇ ತಲೆನೋವು 
ಹರಟೆಯಲ್ಲಿ ಮಲ್ಲ ಇ ಹರಟೆಮಲ್ಲ. 
ಮೆಣಸಿನ ಬಳ್ಳಿ, ಬೇಲದ ಮರ, ಚಿಕ್ಕಮಗಳೂರು - ಮೊದಲಾದವು 
ಅಲುಕ್‌ ಸಮಾಸಗಳು. ಇದರಲ್ಲಿ ಪೂರ್ವಪದದ ವಿಭಕ್ತಿಗೆ ಲೋಪಬರುವುದಿಲ್ಲ. 
ಸಂಸ್ಕೃತ:ಕಷ್ಟವನ್ನು ಪಿತ ಇ ಕಷ್ಟಪ್ರಿತ 
ಕವಿಗಳಿಂದ ಸುತ ಇ ಕವಿಸುತ 
ಪ್ರಜೆಗಳಿಗೆ ಹಿತ ಇ ಪ್ರಜಾಹಿತ 
ಚೋರರ ದೆಸೆಯಿಂದ ಭಯ ಇ ಚೋರಭಯ 
ವಿದ್ಯೆಯ ಅಭ್ಯಾಸ ಇ ವಿದ್ಯಾಭ್ಯಾಸ 
ಕಾರ್ಯದಲ್ಲಿ ದಕ್ಷ ಇ ಕಾರ್ಯದಕ್ಷ 


ಹೊಸಗನ್ನಡ ವ್ಯಾಕರಣ ೭೦ 
ವಿಶೇಷ: 
ತತ್ಪುರುಷದಲ್ಲಿ ವಿಗ್ರಹವಾಕ್ಕದ ಪೂರ್ವಪದದಲ್ಲಿನ ವಿಭಕ್ತಿಯನ್ನನುಸರಿಸಿ 
ದ್ವಿತೀಯಾತತ್ಪುರುಷ, ತೃತೀಯಾತತ್ಪುರುಷ- ಮುಂತಾದ ವ್ಯವಹಾರವಿದೆ. 
ಭೋಜನಕ್ಕಾಗಿ ಇದು ಇ ಭೋಜನಾರ್ಥ 
ವ್ಯವಹಾರಕ್ಕಾಗಿ ಇದು = ವ್ಯವಹಾರಾರ್ಥ 
ಈ ಬಗೆಯ ಸಮಾಸವೂ ತತ್ತುರುಷವೇ. 
೨. ಕರ್ಮಧಾರಯ 


ಒಂದೇ ವಿಭಕ್ತಿಯುಳ್ಳ ವಿಶೇಷಣ ವಿಶೇಷ್ಯಗಳಿಗೆ ಆಗುವ ಸಮಾಸಕ್ಕೆ 
ಕರ್ಮಧಾರಯವೆಂದು ಹೆಸರು. ಇದರಲ್ಲಿ ವಿಶೇಷ್ಯವು ಪ್ರಧಾನವಾಗಿರುತ್ತದೆ. 


ಉದಾ : ಕನ್ನಡ : ಹಿರಿದು ಮರ ಇ ಹೆಮಧರ 
ಹಿರಿದು ಬಾಗಿಲು = ಹೆಬ್ಬಾಗಿಲು 
ಮೆಲ್ಲಿತು ನುಡಿ ಇ ಮೆಲ್ನುಡಿ 
ಇನಿದು ಮಾವು ಇ ಇಮ್ಮಾವು 
ಸಂಸ್ಕೃತ:ನೀಲವಾದ ಉತ್ಪಲ ಇ ನೀಲೋತ್ಸಲ 

ಶ್ವೇತವಾದ ಛತ್ರ = ಶ್ವೇತಚ್ಛತ್ರ 
ಫಲವೇ ಆಹಾರ ಇ ಫಲಾಹಾರ 
ಗಂಗಾ ಎಂಬ ನದಿ ಇ ಗಂಗಾನದಿ 


ಉಪಮಾನ ಉಪಮೇಯಗಳಿಗೆ ಕರ್ಮಧಾರಯ ಸಮಾಸವಾಗುತ್ತದೆ. 
ಕೆಲವೆಡೆ ಉಪಮಾನವೂ ಕೆಲವೆಡೆ ಉಪಮೇಯವೂ ಪೂರ್ವಪದವಾಗಿರುತ್ತದೆ. 
ಎರಡರಲ್ಲಿಯೂ ಉಪಮೇಯವೇ ಪ್ರಧಾನ. 


ಉದಾ : ೧. ಉಪಮಾನ ಪೂರ್ವಪದ 
ತಾವರೆಯಂತೆ ಕಣ್ಣು ಇ ತಾವರೆಗಣ್ಣು 
ಬಿಂಬದಂತೆ ಅಧರ ಇ ಬಿಂಬಾಧರ 
೨. ಉಪಮೇಯ ಪೂರ್ವಪದ 
ಅಡಿಯು ತಾವರೆಯಂತೆ ಇ ಅಡಿದಾವರೆ 
ಮುಖವು ಕಮಲದಂತೆ ಇ ಮುಖಕಮಲ 
ಪುರುಷನು ಸಿಂಹದಂತೆ ಇ ಪುರುಷಸಿಂಹ 


೭೧ ಸಮಾಸ ಪ್ರಕರಣ 
ವಿಶೇಷ : 
ಅಡಿಯೇ ತಾವರೆ ಇ ಅಡಿದಾವರೆ, ಮುಖವೇ ಕಮಲ ಇ ಮುಖಕಮಲ 


ಈ ರೀತಿಯಲ್ಲಿಯೂ ವಿಗ್ರಹವನ್ನು ಹೇಳಬಹುದು. ಇದು 
ರೂಪಕಾಲಂಕಾರ. ಇದರಲ್ಲಿ ಉತ್ತರಪದವೇ ಪ್ರಧಾನ. 


೩. ದ್ವಿಗು. 
ಸಂಖ್ಯೆಯು ಪೂರ್ವಪದವಾಗಿರುವ ಕರ್ಮಧಾರಯಕ್ಕೆ ದ್ವಿಗುವೆಂದು ಹೆಸರು. 
ಉದಾ : ಕನ್ನಡ: ಒಂದು ಕಣ್ಣು ಇ ಒಕ್ಕಣ್ಣು 
ಮೂರು ಮಡಿ ಇ ಮುಮಡಿ 
ಮೂರು ಗಾವುದ ಇ ಮೂಗಾವುದ 
ಎರಡು ಬಗೆ ಇ ಇಬ್ಬಗೆ 
ಸಂಸ್ಕೃತ ತ್ರಿಭುವನ, ಚತುರ್ಯುಗ, ಪಂಚೇಂದ್ರಿಯ, ಷಡಂಗ, ಸಪ್ತಸ್ವರ. 
೪. ಅಂಶಿ ಸಮಾಸ 


ಅಂಶವೆಂದರೆ ಭಾಗ ಅಥವಾ ಅವಯವ. ಅಂಶಿಯೆಂದರೆ ಭಾಗದಿಂದ 
ಕೂಡಿದ ವಸ್ತು ಅಥವಾ ಅವಯವಿ. ಅಂಶವು ಅಂಶಿಯೊಡನೆ ಹೊಂದುವ ಸಮಾಸ 
ಅಂಶಿಸಮಾಸ. ಇದರಲ್ಲಿ ಅಂಶವು ಪೂರ್ವಪದವಾಗಿದ್ದು ಪ್ರಧಾನವಾಗಿರುತ್ತದೆ. 
ಉದಾ: ಕನ್ನಡ: ಕಾಲಿನ ಮುಂದು ಇ ಮುಂಗಾಲು 
(ಇಲ್ಲಿ ಕಾಲು ಅಂಶಿ, ಮುಂದು ಅಂಶ) 
ಕೈಯ ಅಡಿ ಇ ಅಂಗೈ 
ತಲೆಯ ಮುಂದು ಇ ಮುಂದಲೆ 
ಮೈಯ ಹೊರಗು ಇ ಹೊರಮೈ 
ತುಟಿಯ ಕೆಳಗು ಇ ಕೆಳದುಟಿ 
ಸಂಸ್ಕೃತ: ಕಾಯದ ಪೂರ್ವ ಇ ಪೂರ್ವಕಾಯ 
ಅಹಸ್ಸಿನ ಮಧ್ಯ - ಮಧ್ಯಾಹ್ನ 
ಅಹಸ್ಸಿನ ಸಾಯ (ಅಂತ್ಯ ಸಾಯಾಹ್ನ 
ರಾತ್ರಿಯ ಮಧ್ಯ ಇ ಮಧ್ಯರಾತ್ರ 
ರಾತ್ರಿಯ ಅಪರ ಇ ಅಪರರಾತ್ರ 


ಹೊಸಗನ್ನಡ ವ್ಯಾಕರಣ ೭೨ 
೫. ಗಮಕ ಸಮಾಸ 
ಸರ್ವನಾಮ, ಗುಣವಾಚಕ, ಕೃದಂತ, ಸಂಖ್ಯೆ- ಇವುಗಳಲ್ಲೊಂದು 
ಪೂರ್ವಪದವಾಗಿರುವ ಕರ್ಮಧಾರಯದ ಒಂದು ಭೇದ ಗಮಕ ಸಮಾಸ. ಪೂರ್ವ 
ಪದವಾದ "ಅದು' ಶಬ್ದದ ರೂಪಗಳಿಗೆ "ಆ' ಎಂಬುದೂ "ಇದು' ಶಬ್ದದ ರೂಪಗಳಿಗೆ 
"ಈ' ಎಂಬುದೂ ಆದೇಶವಾಗಿ ಬರುತ್ತವೆ. ಉಳಿದ ಎಲ್ಲ ಪೂರ್ವ ಪದಗಳೂ 
ಅಕಾರಾಂತವಾಗಿ ನಿಲ್ಲುತ್ತವೆ. ಇದರಲ್ಲಿ ಅರಿಸಮಾಸ ದೋಷವಿಲ್ಲ. 
ಉದಾ : ಸರ್ವನಾಮಕ್ಕೆ : ಇವನು ಹುಡುಗ - ಆ ಹುಡುಗ 
ಅವರು ಹುಡುಗರು ಇ ಆ ಹುಡುಗರು 
ಇವಳು ಹುಡುಗಿ ಇ ಈ ಹುಡುಗಿ 
ಇದು ಪುಸ್ತಕ - ಈ ಪುಸ್ತ 
ಯಾವನು ಕವಿ ಇ ಯಾವ ಕವಿ 
ಯಾವಳು ಸ್ತ್ರೀ = ಯಾವ ಸ್ತ್ರೀ 
ಯಾವುದು ಮರ ಇ ಯಾವ ಮರ 
ಗುಣವಾಚಕಕ್ಕೆ: ಬಿಳಿಯದು ಬಟ್ಟೆ ಇ ಬಿಳಿಯ ಬಟ್ಟೆ 
ಹೊಸದು ಕನ್ನಡ ಇ ಹೊಸಗನ್ನಡ 
ಹಸಿಯದು ಕಾಯಿ ಹಸಿಯ ಕಾಯಿ 
ಕಿರಿಯವಳು ಮಗಳು ಇ ಕಿರಿಯ ಮಗಳು 
ಕೃದಂತಕ್ಕೆ : ಓದುವವನು ಹುಡುಗ ಇ ಓದುವ ಹುಡುಗ 
ತೂಗುವುದು ತೊಟ್ಟಿಲು ಇ ತೂಗುವ ತೊಟ್ಟಿಲು 
ಕಡಿಯುವುದು ಕೊಡಲಿ = ಕಡಿಯುವ ಕೊಡಲಿ 
ಈಜುವುದು ಕೊಳ ಇ ಈಜುವ ಕೊಳ 
ಸಂಖ್ಯೆಗೆ: ೧. ಇಪ್ಪತ್ತು (ಹೆಚ್ಚಾದ) ಐದು ಇ ಇಪ್ಪತ್ತೈದು 
ಮೂವತ್ತು (ಹೆಚ್ಚಾದ) ಆರು ಇ ಮೂವತ್ತಾರು 
ಅಥವಾ 
೨. ಇಪ್ಪತ್ತರ (ಮೇಲೆ) ಐದು ಇ ಇಪ್ಪತ್ವೆದು 
ಮೂವತ್ತರ (ಮೇಲೆ) ಆರು ಇ ಮೂವತ್ತಾರು 


೭೩ ಸಮಾಸ ಪ್ರಕರಣ 
ಮೊದಲನೆಯ ವಿಗ್ರಹದಲ್ಲಿ ಕರ್ಮಧಾರಯ. ಎರಡನೆಯ ವಿಗ್ರಹದಲ್ಲಿ 
ಷಷ್ಠೀ ತತ್ಪುರುಷ. ಉಭಯಪಕ್ಷದಲ್ಲಿಯೂ ಮಧ್ಯಮಪದ ಲೋಪಸಮಾಸ.* 
೬. ಕ್ರಿಯಾ ಸಮಾಸ 
ಕಾರಕವು ಧಾತುವಿನೊಡನೆ ಸಮಾಸ ಹೊಂದುತ್ತದೆ. ಇದು ಕ್ರಿಯಾಸಮಾಸ. 
ಅನಂತರ ಈ ಕ್ರಿಯಾಸಮಾಸದ ಧಾತುವಿಗೆ ಇತರ ಧಾತುವಿನಂತೆ ಆಖ್ಯಾತ ಪ್ರತ್ಯ್ಕಯವೋ 
ಕೃತ್‌ ಪ್ರತ್ಯಯವೋ ಸೇರುತ್ತದೆ. ಇದರಲ್ಲಿ ಅರಿಸಮಾಸ ದೋಷವಿಲ್ಲ. 
ಉದಾ : ಹಣ್ಣನ್ನು ಮಾರು ೬ ಹಣ್ಣು ಮಾರು 
ಸತ್ಯವನ್ನು ಹೇಳು ಎ ಸತ್ಯ ಹೇಳು 
ಸಾಲವನ್ನು ಕೊಡು ಇ ಸಾಲಕೊಡು 
ಮೈಯನ್ನು ತೋರು ಇ ಮೈದೋರು 
ನೀರಿನಿಂದ ಕೊಡು ಇ ನೀರ್ಗೊಡು 
ಬೇರಿನಿಂದ ಬೆರಸು ಇ ಬೇರ್ವೆರಸು 
ಕಣ್ಣಿನಿಂದ ಕೆಡು ಇ ಕಂಗೆಡು 
೧. ಆಖ್ಯಾತಪ್ರತ್ಕಯ ಸೇರುವುದಕ್ಕೆ .....ಹಣ್ಣು ಮಾರುತ್ತಾನೆ, ಹಣ್ಣು ಮಾರು 
ತ್ತಾಳೆ, ಹಣ್ಣು ಮಾರಿದನು, ಹಣ್ಣು ಮಾರಲಿ, ಹಣ್ಣು ಮಾರಿಯಾನು, 
ಹಣ್ಣು ಮಾರನು, ಸತ್ಯಹೇಳಿದನು, ಸಾಲ ಕೊಟ್ಟನು, ಮೈದೋರಿದನು, 
ನೀರ್ಗುಡಿಯಿತು, ಬೇರ್ವೆರೆಸಿತು, ಕಂಗೆಟ್ಟನು, ಕಂಗೆಡುವಳು, ಕಂಗೆಡನು. 
೨. ಕೃತ್‌ ಪ್ರತ್ಯಯ ಸೇರುವುದಕ್ಕೆ - ಹಣ್ಣು ಮಾರುವವನು, ಹಣ್ಣು ಮಾರುವವಳು, 
ಸತ್ಯ ಹೇಳಿದವನು, ಸಾಲಕೊಟ್ಟವರು, ಮೈದೋರಿ, ಮೈದೋರಲು, 
ನೀರ್ಗೊಡಿ, ಬೇರ್ವೆರೆಸಿ, ಬೇರ್ವೆರೆಸಿದ, ಕಂಗೆಟ್ಟು, ಕಂಗೆಟ್ಟವನು, ಕಂಗೆಡಲು, 
ಕಂಗೆಡದೆ. 
೭. ಉಪಪದ ಸಮಾಸ 


ಕಾರಕವು ಕೃದಂತದೊಡನೆ ಹೊಂದುವ ಸಮಾಸಕ್ಕೆ ಉಪಪದಸಮಾಸವೆಂದು 
ಹೆಸರು. ಇದು ಸಂಸ್ಕೃತದಲ್ಲಿ ಪ್ರಸಿದ್ಧ 


* ಗಮಕ ಸಮಾಸದಲ್ಲಿ ವಿಗ್ರಹವಾಕ್ಕವು ಸಮಾಸಾರ್ಥವನ್ನು ನೇರವಾಗಿ ಬೋಧಿಸುವುದಿಲ್ಲ. 
ಆದ್ದರಿಂದಲೇ ಸಮಾಸವನ್ನು ಉಪಯೋಗಿಸುವಂತೆ ವಿಗ್ರಹವಾಕ್ಕವನ್ನು ವಾಕ್ಯದಲ್ಲಿ 
ಉಪಯೋಗಿಸಲಾಗುವುದಿಲ್ಲ. ವಿಗ್ರಹವು ಗಮಕ ಸಮಾಸಾರ್ಥವು ಗಮ್ಮ. ಇದರಲ್ಲಿ ಅರಿಸಮಾಸ 
ದೋಷವಿಲ್ಲ. ಉಳಿದ ಕರ್ಮಧಾರಯದಲ್ಲಿ ಅರಿಸಮಾಸ ದೋಷವಿದೆ. ಆದ್ದರಿಂದ ಕೇಶಿರಾಜನು 
ಇದಕ್ಕೆ ಗಮಕಸಮಾಸವೆಂದು ಹೆಸರಿಟ್ಟು ಪ್ರತ್ಯೇಕವಾಗಿ ಗಣಿಸಿದ್ದಾನೆ. 


ಹೊಸಗನ್ನಡ ವ್ಯಾಕರಣ ೭೪ 
ಕುಂಭಕಾರ, ಭುಜಂಗಮ, ಮದ್ಯಪಾಯೀ, ನಿಶಾಕರ. 
ಕನ್ನಡದಲ್ಲಿ ಹಣ್ಣು ಮಾರುವವನು, ಆಟವಾಡುವವಳು- ಮೊದಲಾದವು ಈ 
ವಿಭಾಗಕ್ಕೆ ಸೇರಬಹುದಾದರೂ ಕ್ರಿಯಾಸಮಾಸವನ್ನು ಒಪ್ಪಿರುವುದರಿಂದ ಅದರಲ್ಲಿಯೇ 
ಇವು ಸೇರುತ್ತವೆ. 
ಮೇಲೆ ತಿಳಿಸಿದವುಗಳೆಲ್ಲವೂ ತತ್ಪುರುಷದ ಭೇದಗಳು. ದ್ವಿಗು ಮತ್ತು 
ಗಮಕಗಳು ಕರ್ಮಧಾರಯದ ಒಳಬೇದಗಳು. ಸಂಸ್ಕೃತದಲ್ಲಿ ನಇಸಮಾಸವೆಂಬ 
ಕರ್ಮಧಾರಯದ ಒಂದು ಭೇದವಿದೆ. 
ಉದಾ : ನ ಜ್ಞಾನ = ಅಜ್ಞಾನ 
ಹೀಗೆಯೇ ಅನಿತ್ಯ, ಅಮಂಗಲ, ಅವಿದ್ಯಾ, ಅಪಾತ್ರ - ಮೊದಲಾದವು. 
ಕುಪುರುಷ, ದುರ್ಜನ, ಸುಜನ - ಮೊದಲಾದವು ಕರ್ಮಧಾರಯ, 
ನಿರತಿಶಯ, ರಾಶೀಕೃತ - ಮೊದಲಾದವು ತತ್ಪುರುಷ. 


೮. ಬಹುವ್ರೀಹಿ 
೧. ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯಪದಾರ್ಥವು ಪ್ರಧಾನವಾಗಿ 
ತೋರಿದರೆ ಬಹುವ್ರೀಹಿ ಸಮಾಸವಾಗುತ್ತದೆ. 
ಉದಾ : ಕನ್ನಡ : ಓರೆ ಕಣ್ಣು ಯಾರಿಗುಂಟೋ ಅವನು ಇ ಓರೆಗಣ್ಣ 
ಡೊಂಕು ಕಾಲು ಯಾರಿಗುಂಟೋ ಅವನು ಇ ಡೊಂಕುಗಾಲ 
ನಿಡಿದು ಮೂಗು ಯಾರಿಗುಂಟೋ ಅವನು ಇ ನಿಡಿಮೂಗ 
ಹಣೆಯಲ್ಲಿ ಕಣ್ಣು ಯಾರಿಗುಂಟೋ ಅವನು = ಹಣೆಗಣ್ಣ 
ಸಂಸ್ಕೃತ:ಪೀತವಾದ ಅಂಬರ ಯಾರಿಗೋ ಅವನು ಇ ಪೀತಾಂಬರ 
ಚಕ್ರವು ಪಾಣಿಯಲ್ಲಿ ಯಾರಿಗೋ ಅವನು ಇ ಚಕ್ರಪಾಣಿ 
ಹೀಗೆಯೇ ಪಂಚಮುಖ, ಷಣ್ಮುಖ, ಮಯೂರವಾಹನ, ವಜ್ರಪಾಣಿ 
ಮೊದಲಾದವು. 
ಪೂರ್ವಪದವು ಉಪಮಾನವಾಗಿರುವುದೂ ಉಂಟು. 
ಉದಾ: ಚಂದ್ರನಂತೆ ಮುಖವು ಯಾರಿಗೋ ಅವಳು ಇ ಚಂದ್ರಮುಖಿ 
ಕಮಲದಂತೆ ನೇತ್ರವು ಯಾರಿಗೋ ಅವಳು ಇ ಕಮಲನೇತ್ರೆ 
ಗಜದ ಮುಖದಂತೆ ಮುಖವು ಯಾರಿಗೋ ಅವನು ಇ ಗಜಮುಖ 
ಮೃಗದ ನಯನದಂತೆ ನಯನವು ಯಾರಿಗೋ ಅವಳು ಇ ಮೃಗನಯನೆ 


೭೫ ಸಮಾಸ ಪ್ರಕರಣ 


ಗಜಮುಖ, ಮೃಗನಯನೆ - ಎಂಬ ಉದಾಹರಣೆಯಲ್ಲಿ ನಡುವೆ ಇರುವ 
ಮುಖ, ನಯನ ಶಬ್ದಗಳು ಲೋಪಗೊಂಡಿವೆ. 


೨. ಸಂಖ್ಯಾಶಬ್ದಗಳಿಗೆ ವಿಕಲ್ಬಾರ್ಥದಲ್ಲಿ ಬಹುವ್ರೀಹಿ ಸಮಾಸ ಬರುತ್ತದೆ. 
ಉದಾ : ಕನ್ನಡ: ಎರಡೊ ಮೂರೋ = ಎರಡು ಮೂರು 
ನಾಲ್ಕೋ ಐದೋ = ನಾಲ್ಕೆದು 
ಅನಿರ್ದಿಷ್ಟುರ್ಥದಲ್ಲಿಯೂ ಈ ಸಮಾಸ ಬರುತ್ತದೆ. 
ಉದಾ : ನೂರಾರು, ಸಾವಿರಾರು 
ಸಂಸ್ಕೃತ: ದ್ವಿತ್ರ, ಪಂಚಷ 


೩. ಜಗಳವನ್ನು ಅಥವಾ ಯುದ್ಧವನ್ನು ಬೋದಿಸುವಾಗ ಅದಕ್ಕೆ ಸಾಧನವಾದ 
ಒಂದೇ ಬಗೆಯ ಶಬ್ದಗಳಿಗೆ ಸಮಾಸವಾಗುತ್ತದೆ. ಇದಕ್ಕೆ ಕರ್ಮವ್ಯತೀಹಾರ 
ಬಹುವ್ರೀಹಿಯೆಂದು ಹೆಸರು. 


ಉದಾ: ಕನ್ನಡ: 
ಹಣೆಯನ್ನು ಹಣೆಯನ್ನು ಚಚ್ಚಿ ಮಾಡುವ ಜಗಳ= ಹಣಾಹಣಿ 
ಕೋಲಿಂದ ಕೋಲಿಂದ ಹೊಡೆದು ಮಾಡುವ ಜಗಳ ಇ ಕೋಲಾಕೋಲಿ 
ಸಂಸ್ಕೃತ: 
ಕೇಶಾಕೇಶಿ, ದಂಡಾದಂಡಿ, ಖಡ್ಡಾಖಡ್ಗಿ 


೪. ದಿಗ್ದಾಚಕ ಶಬ್ದಗಳು ಅವುಗಳ ಅಂತರಾಳದ (ನಡುವಿನ) ದಿಕ್ಕನ್ನು 
ಬೋಧಿಸುವಾಗ ಸಮಾಸಗೊಳ್ಳುತ್ತವೆ. ಇದು ದಿಗಂತರಾಳ ಬಹುವ್ರೀಹಿ. 


ಉದಾ : ಪೂರ್ವದ ಮತ್ತು ಉತ್ತರದ ನಡುವಿನ ದಿಕ್ಕು - ಪೂರ್ವೋತ್ತರ 
ದಕ್ಷಿಣ ಮತ್ತು ಪೂರ್ವದ ನಡುವಿನ ದಿಕ್ಕುಎ ದಕ್ಷಿಣಪೂರ್ವ 


೫. ಸಹಶಬ್ದವು "ಅದರಿಂದ ಸಹಿತ' ಎಂಬ ಅರ್ಥದಲ್ಲಿ ನಾಮಪದದೊಡನೆ 
ಸಮಾಸ ಹೊಂದುತ್ತವೆ. ಸಹಶಬ್ದಕ್ಕೆ "ಸ' ಎಂಬ ಆದೇಶ ಬರುತ್ತದೆ. 


ಉದಾ : ಪುತ್ರನಿಂದ ಸಹಿತ = ಸಪುತ್ರ 
ಪತ್ನಿಯಿಂದ ಸಹಿತ ಇ ಸಪತ್ನೀಕ 


ಸ 


ಹೊಸಗನ್ನಡ ವ್ಯಾಕರಣ ೭೬ 


೯. ದ್ವಂದ್ವ 
೧. ಎರಡು ಅಥವಾ ಹೆಚ್ಚಿನ ವಸ್ತುಗಳು ಜೊತೆಗೂಡಿ ಇನ್ನೊಂದು ಅರ್ಥದಲ್ಲಿ 
ಅನ್ವಯಿಸುವಾಗ ಆ ಪದಗಳಿಗೆ ಬರುವ ಸಮಾಸಕ್ಕೆ ದ್ವಂದ್ವ ಸಮಾಸವೆಂದು ಹೆಸರು. 
"ಮತ್ತು' ಎಂಬುದರ ಅರ್ಥ ದ್ವಂದ್ವದಲ್ಲಿ ತೋರುತ್ತದೆ. ಈ ಸಮಾಸದಲ್ಲಿ ಎಲ್ಲ 
ಪದಗಳ ಅರ್ಥವೂ ಪ್ರಧಾನ. 


ಉದಾ : ರಾಮ ಲಕ್ಷ ಕಾರು ಕಾಡಿಗೆ ಹೋದರು. 


ಇಲ್ಲಿ ರಾಮ ಮತ್ತು ಲಕ್ಷಣ - ಇವರಿಗೆ ಹೋಗುವ ಕ್ರಿಯೆಯಲ್ಲಿ 
ಜೊತೆಗೂಡಿದ ಅನ್ವಯವಿದೆ. 


ಹೂ ಹಣ್ಣು ಕಾಯಿಗಳ ಅಂಗಡಿ. 


ಇಲ್ಲಿ ಹೂ, ಹಣ್ಣು ಮತ್ತು ಕಾಯಿಗಳಿಗೆ ಅಂಗಡಿ ಎಂಬುದರಲ್ಲಿ ಜೊತೆ 
ಗೂಡಿದ ಅನ್ವಯವಿದೆ. ಇದನ್ನು ಇತರೇತರ ಯೋಗದ್ವಂದ್ವ ಎನ್ನುತ್ತಾರೆ. 


ಉದಾ : ಕನ್ನಡ : 
ಹೊಲ ಮತ್ತು ಗದ್ದೆ ಇ ಹೊಲಗದ್ದೆಗಳು 
ಗಿಡ, ಮರ, ಬಳ್ಳಿ ಮತ್ತು ಪೊದೆ ಇ ಗಿಡಮರಬಳ್ಳಿ ಪೊದೆಗಳು 
ಆನೆ, ಕುದುರೆ ಮತ್ತು ಒಂಟೆ - ಆನೆ ಕುದುರೆ ಒಂಟೆಗಳು 
ಸಂಸ್ಕೃತ: 
ರಾಮ ಲಕ್ಷ್ಮಣರು, ಸೂರ್ಯಚಂದ್ರನಕ್ಷತ್ರಗಳು, ಗಜತುರಗಗಳು, ವ್ಯಕ್ಷಲತೆಗಳು. 


೨. ಸಮುದಾಯಾರ್ಥದಲ್ಲಿ ದ್ವಂದ್ವ ಬರುತ್ತದೆ. ಇದಕ್ಕೆ ಸಮಾಹಾರ ದ್ವಂದ್ವವೆಂದು 
ಹೆಸರು. ಸಮುದಾಯವಾದ್ದರಿಂದ ಸಮಾಸಕ್ಕೆ ಏಕವಚನ ಬರುತ್ತದೆ.* 


ಉದಾ : ಹಣ್ಣು ಕಾಯಿಗಳ ಸಮುದಾಯ = ಹಣ್ಣುಕಾಯಿ 
ಹುಲ್ಲು ಸೊಪುಸದೆಗಳ ಸಮುದಾಯ = ಹುಲುಸೊಪುಸದೆ 


ನಿ 


* ಇಪ್ಪತ್ತು ಮತ್ತು ಐದು - ಇವುಗಳ ಸಮುದಾಯ ಇಪ್ಪತ್ತೈದು. ಮೂವತ್ತು ಮತ್ತು 


ಇರಿ 


ಆರು- ಇವುಗಳ ಸಮುದಾಯ ಮೂವತ್ತಾರು. ಹೀಗೆ ಈ ಸಂಖ್ಯೆಗಳಿಗೆ ಸಮಾಹಾರ ದ್ವಂದ್ವವನ್ನು 


ಹೇಳಲು ಸಾಧ್ಯವಿದೆ. ಆದರೆ ಸಮುದಾಯವು ಏಕವಾದ್ದರಿಂದ ಏಕವಚನ ಬರಬೇಕಾಗುತ್ತದೆ. ಈ 
ಕಷ್ಟವನ್ನು ತಪ್ಪಿಸುವುದಕ್ಕಾಗಿ ಕೇಶಿರಾಜನು ಗಮಕ ಸಮಾಸದಲ್ಲಿ ಇವನ್ನು ಸೇರಿಸಿದಂತೆ ಕಾಣುತ್ತದೆ. 


೭೭ ಸಮಾಸ ಪ್ರಕರಣ 
೧೦. ಅವ್ಯಯೀಭಾವ 


ಅವ್ಯಯವು ನಾಮಪದದೊಡನೆ ಸಮಾಸಗೊಂಡಾಗ ಸಮಾಸವೇ 
ಅವ್ಯಯವಾಗಿ ನಿಂತರೆ ಅವ್ಯಯೀಭಾವಸಮಾಸವೆಂದು ಹೆಸರು. ತಲೆಯ 
ಮುಂದು ಮುಂದಲೆ, ಮುಂತಾದ ಅಂಶಿಸಮಾಸವು ಅವ್ಯಯೀಭಾವವೆಂದು 
ಹೇಳುವುದುಂಟು. ಇದು ಅವ್ಯಯದೊಡನೆ ಆದ ಸಮಾಸ. ಅವ್ಯಯೀಭಾವಕ್ಕೆ 
ಸಂಸ್ಕೃತದಲ್ಲಿ ಮುಖ್ಯ ಉದಾಹರಣೆಗಳು ದೊರೆಯುತ್ತವೆ. ಯಾವವೆಂದರೆ - 


ಶಕ್ತಿಯನ್ನು ಮೀರದೆ - ಯಥಾಶಕ್ತಿ 
ಮರಣದವರೆಗೆ - ಆಮರಣ 
ಜನ್ಮದಿಂದ ಆರಂಭಿಸಿ - ಆಜನ್ಮ 
ವಕ್ಷ ವೃಕ್ಷವನ್ನು - ಪ್ರತಿವ್ಯಕ್ಷ 


ಇವು ಸಂಸ್ಕೃತದಲ್ಲಿ ಅವ್ಯಯಗಳು. ಕೆಲವಕ್ಕೆ ಕನ್ನಡದಲ್ಲಿ ನಾಮಪದದಂತೆ 
ವಿಭಕ್ತಿ ಸೇರುತ್ತದೆ. 


ಉದಾ: ಪ್ರತಿವೃಕ್ಷವನ್ನು 


ಪ 


, ಪ್ರತಿನಗರಕ್ಕೆ, ಪ್ರತಿಪುಸ್ತಕದಲ್ಲಿ 


ಅರಿಸಮಾಸ 


ಇದರ ವಿಚಾರವಾಗಿ ಹಿಂದೆ ಬರೆದಿದೆ. ಇದು ಬೇರೆ ಬೇರೆ ಸಮಾಸದಲ್ಲಿ 
ಸೇರಿ ಹೋಗುತ್ತದೆ. 


೧. ತತ್ತುರುಷ - ಮಳೆಗಾಲ, ತುರುಗದಳ, ಮಂಗಳಾರತಿ, ದಳಪತಿ 

. ಕರ್ಮಧಾರಯ- ಕಡುರಾಗ, ಕೂರಸಿ, ಮಾರ್ಬಲ, ಮಾಕಾಳಿ 

- ದ್ವಿಗು - ಇಕ್ಕೆಲ, ಇಬ್ಬಾಗ, ನಾಲ್ಕು ದಿಕ್ಕು. 

. ಗಮಕ - ಹಿರಿಯ ಮನುಷ್ಯ, ಹಾಡುವ ಭ್ರಮರ, ಆ ಗ್ರಂಥ. 

. ಕ್ರಿಯಾ - ಬುದ್ದಿಯುಳ್ಳವನು, ಸತ್ಯ ಹೇಳತಕ್ಕವನು 

. ಬಹುವ್ರೀಹಿ - ನರಲೋಕದಲ್ಲಣ, ರಾಯಕೋಲಾಹಲ 
ಏಕಶೇಷ 


ಸರ್ವನಾಮಗಳಿಗೆ ದ್ವಂದ್ವಸಮಾಸವು ಬರುವುದಿಲ್ಲ " ನಾನು ಮತ್ತು ನೀನು 
ಇ ನಾನು ನೀವು, ನೀನು ಮತ್ತು ಅವರು ಇ ನೀನವರು' ಹೀಗೆ ಸಮಾಸವಾಗುವುದಿಲ್ಲ. 


೧ ಈ ಆ ಖ b 


ಹೊಸಗನ್ನಡ ವ್ಯಾಕರಣ ೭೮ 


"ನಾನು ಮತ್ತು ರಾಮ' ಇಲ್ಲಿಯೂ ದ್ವಂದ್ವವಿಲ್ಲ. ಇಂಥ ಸಂದರ್ಭದಲ್ಲಿ ಒಂದು 
ಸರ್ವನಾಮ ಉಳಿದು, ಇತರ ಸರ್ವನಾಮಗಳೂ ನಾಮಪದಗಳೂ ಲುಪುವಾಗುತ್ತವೆ. 
ಈ ರೀತಿ ಒಂದು ಉಳಿಯುವುದಕ್ಕೆ ಏಕಶೇಷವೆಂದೂ ಹೆಸರು. ಇದರ ವ್ಯವಸ್ಥೆ 
ಹೇಗೆಂದರೆ - 


೧. "ನಾನು' ಶಬ್ದದ ಸಹಯೋಗವಿದ್ದಲ್ಲಿ ಎಲ್ಲೆಡೆಯೂ ನಾನು ಶಬ್ದವೇ 
ಉಳಿಯುತ್ತದೆ. 


ಉದಾ : ನಾನು ಮತ್ತು ನೀನು ಇ ನಾವು 
ನಾನು ಮತ್ತು ಅವರು ಇ ನಾವು 
ನಾನು, ನೀನು, ಅವಳು ಮತ್ತು ರಾಮ ಇ ನಾವು 
ನಾನು ಮತ್ತು ನಮ್ಮವರು ಇ ನಾವು 

ನಾವುಗಳು ಎಂಬ ರೂಪವೂ ಬಳಕೆಯಲ್ಲಿದೆ. 

೨. "ನಾನು' ಶಬ್ದವಿಲ್ಲದಾಗ "ನೀನು' ಶಬ್ದದ ಸಹಯೋಗವಿದ್ದಲ್ಲಿ "ನೀನು' 

ಶಬ್ದವೇ ಉಳಿಯುತ್ತದೆ. 

ಉದಾ : ನೀನು ಮತ್ತು ಅವನು = ನೀವು 
ನೀನು ಇವನು ಮತ್ತು ವಿಮಲೆ - ನೀವು 
ನೀನು, ಇವಳು ಮತ್ತು ಅದು ಇ ನೀವು 
ಇವುಗಳು ಎಂಬ ರೂಪವೂ ಬಳಕೆಯಲ್ಲಿದೆ. 


೩. (ಅ) ಪ್ರಥಮ ಪುರುಷದ ಸರ್ವನಾಮವೂ ಇತರ ನಾಮಪದಗಳೂ 
ಇದ್ದಲ್ಲಿ ಸರ್ವನಾಮವೇ ಉಳಿಯುತ್ತದೆ. 


ಉದಾ : ಅವನು, ವೆಂಕಟ ಮತ್ತು ಗೌರಿ - ಅವರು, ಅವರುಗಳು 
ಇದು, ಎಮ್ಮೆ ಮತ್ತು ಹಸು ಇ ಇವು, ಇವುಗಳು. 


(ಆ) ನಪುಂಸಕದೊಡನೆ ಸೇರಿದಾಗ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗವೂ 
ಅದರಲ್ಲಿಯೂ ಸಮೀಪಸ್ಥವಾಚಿಯಾದ "“ಇದು' ಶಬ್ದ 
ರೂಪವೂ ಉಳಿಯುತ್ತದೆ. 


ಉದಾ : ಅದು ಮತ್ತು ಇದು ಇ ಇವು 
ಅವನು ಮತು ಅದು ಇ ಅವರು 


೭೯ ಕ್ರಿಯಾಪದ ಪ್ರಕರಣ 
ಆಕೆ ಮತ್ತು ಇವನು ಇ ಇವರು, ಇವರುಗಳು 
ಆಕೆ, ಇವನು ಮತ್ತು ಅದು ಇ ಇವರು, ಇವರುಗಳು 
ಏಕಶೇಷವಾದಾಗ ಉಳಿದುಕೊಂಡ ಶಬ್ದವು ಬಹುವಚನದಲ್ಲಿರುತ್ತವೆ. 


ಹಾ 
ಕ್ರಿಯಾಪದ ಪ್ರಕರಣ 


ಕ್ರಿಯಾಪದದ ಮೂಲರೂಪಕ್ಕೆ ಧಾತುವೆಂದು ಹೆಸರು. ಇದು ಕ್ರಿಯಾ 
ಬೋಧಕವಾಗಿರುತುದೆ. ಧಾತುಗಳಲ್ಲಿ ಮೂಲಧಾತು, ಸಾಧಿತಧಾತು ಎಂದು ಎರಡು 
ಬಗೆ. ಮೂಲಧಾತುಗಳು ಭಾಷೆಯಲ್ಲಿ ಸ್ವತಃ ಇರತಕ್ಕವು. "ಇಸು' ಎಂಬ ಪ್ರತ್ಯಯವನ್ನು 
ಸೇರಿಸಿ ಸಾಧಿಸಿರುವ ಧಾತುಗಳು ಸಾಧಿತಧಾತುಗಳು. ಮೂಲಧಾತುಗಳಿಗೆ 
ಉದಾಹರಣೆ - 


ಈ, ಕಾ, ಬಾ, ಸಾಕು, ಬದುಕು, ಮುಗಿ, ಹೋಗು, ಮಲಗು, ಅಂಜು, 
ಈಜು, ಉಜ್ಜು, ದಾಟು, ಹುಟ್ಟು, ಮೆಟ್ಟು, ನುಡಿ, ಹಿಡಿ, ಕೊಡು, ಕುಣಿ, ಕಾಣು, 
ಸುತ್ತು, ಒತ್ತು, ಓದು, ಒದೆ, ತಿದ್ದು, ನೆನೆ, ಎನ್ನು, ಒಪ್ಪು, ತಪ್ಪು, ನಂಬು, ತುಂಬು, 
ಬಯ್‌, ಕೊಯ್‌, ಸುರಿ, ಅರಿ, ಹೀರು, ಸೋಲು, ಹೊಲಿ, ಇಳಿ, ತೊಳೆ, 
ಹೊಗಳು ಮುಂತಾದವು. ಗುಡಿಸು, ಬಡಿಸು, ತುರಿಸು, ಆಲಿಸು, ಮುಂತಾದವೂ 
ಮೂಲಧಾತುಗಳೇ. ಇವುಗಳಲ್ಲಿ “ಇಸು' ಎಂಬುದು ಪ್ರತ್ಯಯವಲ್ಲ. 
ಸಾಧಿತ ಧಾತುಗಳಾಗುವ ಬಗೆ : 

೧. ಕಳವಳ ಮೊದಲಾದ ಪ್ರಾತಿಪದಿಕಗಳೂ ಧಗಧಗ ಮೊದಲಾದ ಅನುಕರಣ 
ಶಬ್ದಗಳೂ "ಇಸು' ಪ್ರತ್ಯಯವನ್ನು ಹೊಂದಿ ಸಾಧಿತಧಾತುಗಳಾಗುತ್ತವೆ. 

ಉದಾ: ಕುಪ್ಪಳಿಸು, ಕಳವಳಿಸು, ಅಬ್ಬರಿಸು, ಕನ್ನಡಿಸು, ಓಲಗಿಸು, 
ಧಗಧಗಿಸು, ಥಳಥಳಿಸು, ಗಮಗಮಿಸು, ಛಟಛಟಿಸು. 

೨. ಯತ್ನ, ಸ್ತುತಿ ಮುಂತಾದ ಭಾವವಾಚಕಗಳಾದ ಸಂಸ್ಕೃತ ಶಬ್ದಗಳು 
"ಇಸು', ಪ್ರತ್ಯಯವನ್ನು ಹೊಂದಿ ಸಾಧಿತ ಧಾತುಗಳಾಗುತ್ತವೆ. 

ಉದಾ : ಯತ್ನಿಸು, ಸ್ತುತಿಸು, ಭಾವಿಸು, ಶೋಕಿಸು, ಲೋಪಿಸು, ಜಯಿಸು. 

ರಕ್ಷಣ, ಪಾಲನ, ಪೋಷಣ ಮುಂತಾದ ಭಾವವಾಚಕಗಳಿಗೆ "ಇಸು' ಪ್ರತ್ಯಯ 
ಸೇರಿದಾಗ, “ಅಣ” ಅಥವಾ "ಅನ'ಗಳಿಗೆ ಲೋಪ ಬರುತ್ತದೆ. 


ಉದಾ: ರಕ್ಷಿಸು, ಪಾಲಿಸು, ಪೋಷಿಸು, ಯೋಚಿಸು, ಘೋಷಿಸು. 


ಹೊಸಗನ್ನಡ ವ್ಯಾಕರಣ ೮೦ 
ಕೆಲವು ಕಡೆ "ಅಣ' “ ಅನ' ಗಳಿಗೆ ಲೋಪವಿಲ್ಲ. 
ಉದಾ : ಶಯನಿಸು, ಗಮನಿಸು. 
೩. ಸಂಸ್ಕೃತ ಧಾತುಗಳಿಗೆ "ಇಸು' ಸೇರಿ ಧಾತುಗಳಾಗುವುದೂ ಉಂಟು. 
ಉದಾ : ಭುಂಜಿಸು, ರಾಜಿಸು, ವಾಸಿಸು. 
ಅರ್ಥಮಾಡು ಎಂಬ ಅರ್ಥದಲ್ಲಿ ಅರ್ಥಯಿಸು ಎನ್ನುವುದು ಸಾಧುಶಬ್ದವಲ್ಲ. 
೪. ಎಲ್ಲ ಧಾತುಗಳಿಗೂ ಪ್ರೇರಣಾರ್ಥದಲ್ಲಿ "ಇಸು' ಪ್ರತ್ಯಯವು ಸೇರುತ್ತದೆ. 
ಇವು ಪ್ರೇರಣಾರ್ಥಕ ಸಾಧಿತಧಾತುಗಳು. ಪ್ರೇರಣೆಯೆಂದರೆ ಇನ್ನೊಬ್ಬರಿಂದ 
ಕ್ರಿಯೆಯನ್ನು ನಡೆಸುವುದು. 
ಉದಾ : ಮಾಡಿಸು, ಕಲಿಸು, ಹೇಳಿಸು, ನುಡಿಸು, ಬರೆಯಿಸು. 
ಇಸು' ಪ್ರತ್ಯಯಕ್ಕೆ "ಇಸು' ಪರವಾದರೆ ಮೊದಲಿನ, “ಇಸು' ಎಂಬುದಕ್ಕೆ 
ಲೋಪ ಬರುತ್ತದೆ. 


ಉದಾ: ರಕ್ಷಿಸು * ಇಸು ಇ ರಕ್ಷಿಸು. ಕಲಿಸು * ಇಸು ಕಲಿಸು 

ಮೂಲಧಾತುಗಳಿಗೆ “ಇಸು' ಪ್ರತ್ಯಯವು ಪರವಾದರೆ "ಇಸು' ಎಂಬುದಕ್ಕೆ 
ಲೋಪವಿಲ್ಲ. 

ಉದಾ : ಗುಡಿಸು * ಇಸು ಇ ಗುಡಿಸಿಸು, ಬಡಿಸಿಸು, ತುರಿಸಿಸು. 

೫. ಹಣ್ಣ ಮಾರು, ಕೋಪಗೊಳ್ಳು ಮೊದಲಾದವು ಮಾರು, ಕೊಳ್ಳು 
ಮೊದಲಾದ ಧಾತುಗಳಿಂದಾದ ಕ್ರಿಯಾಸಮಾಸದ ರೂಪಗಳು. 

ಸಕರ್ಮಕ - ಅಕರ್ಮಕ 

ಮಾಡು, ಹೇಳು, ಕೂಡು- ಮೊದಲಾದ ಧಾತುಗಳು ಅರ್ಥಪಾೂರ್ತಿಗೆ ಕರ್ಮ 
ಪದವನ್ನು ಅಪೇಕ್ಟಿಸುತ್ತವೆ. ಇವುಗಳಿಂದ ಕ್ರಿಯಾಪದಗಳನ್ನು ಹೇಳಿದಾಗ ಯಾವುದನ್ನು- 
ಏನನ್ನು ? ಎಂಬ ಆಕಾಂಕ್ಷೆ ಹುಟ್ಟುತ್ತದೆ. ಕೆಲಸವನ್ನು ಮಾಡುತ್ತಾನೆ. ಮಾತನ್ನು 


ಹೇಳುತ್ತಾನೆ, ಹಣವನ್ನು ಕೊಡುತ್ತಾನೆ. ಹೀಗೆ ಕರ್ಮದೊಡನೆ ಇವಕ್ಕೆ ಸಂಬಂಧ 
ಬರುತ್ತದೆ. ಇಂಥ ಧಾತುಗಳು ಸಕರ್ಮಕಗಳು. 


ಆದರೆ ಕೆಲವು ಧಾತುಗಳಿಗೆ ಕರ್ಮಪದದ ಸಂಬಂಧವಿರುವುದಿಲ್ಲ. ಇರು, 
ನಗು, ಮಲಗು, ಮುಂತಾದ ಈ ಬಗೆಯವು. ಇವು ಅಕರ್ಮಕಧಾತುಗಳು. 


ಸಾಮಾನ್ಯವಾಗಿ ಈ ಅರ್ಥದ ಧಾತುಗಳು ಅಕರ್ಮಕಗಳು- ಬೆಳೆ, ಕ್ಷಯಿಸು, 


೮೧ ಕ್ರಿಯಾಪದ ಪ್ರಕರಣ 


ಹೆದರು, ಬದುಕು, ಸಾಯು, ನಾಚು, ಇರು, ಏಳು, ಕುಳಿತುಕೊ, ಎಚ್ಚರಗೊಳ್ಳು, 
ಮಲಗು, ಆಡು, ರುಚಿಸು, ಪ್ರಕಾಶಿಸು, ಅಳು ನಗು, ಆಗು - ಇತ್ಯಾದಿ. 


ಅಕರ್ಮಕ ಧಾತುಗಳೂ ಸಹ ಪ್ರೇರಣಾರ್ಥದಲ್ಲಿ “ಇಸು' ಪ್ರತ್ಯಯ ಬಂದಾಗ 
ಸಕರ್ಮಕ ಧಾತುಗಳಾಗುತ್ತವೆ. 


ಉದಾ : ಗಿಡವನ್ನು ಬೆಳಯಿಸುತ್ತಾನೆ. 
ಮಗುವನ್ನು ಮಲಗಿಸುತ್ತಾಳೆ. 


ಧಾತುಪ್ರತ್ಯಯಗಳು 


ಧಾತುಗಳ ಮೇಲೆ ಆಖ್ಯಾತ, ಕೃತ್‌ ಎಂಬ ಎರಡು ಬಗೆಯ ಪ್ರತ್ಯಯಗಳು 
ಹತ್ತುತ್ತವೆ. ಆಖ್ಯಾತಪ್ರತ್ಯಯ ಬಂದಾಗ ಕ್ರಿಯಾಪದವೆಂದೂ ಕೃತ್‌ ಪ್ರತ್ಯಯ ಬಂದಾಗ 
ಕೃದಂತವೆಂದೂ ಹೆಸರು. ಕೃದಂತವು ಪ್ರಾತಿಪದಿಕ. 


ಉದಾ : ಧಾತು ಅಖ್ಯಾತ ಪ್ರತ್ಯ್ಕಯ ಕ್ರಿಯಾಪದ ಕೃತ್‌ ಪ್ರತ್ಕಯ ಕೃದಂತ 
ಮಾಡು (ಉತ್ರ) ಆನೆ ಮಾಡುತ್ತಾನೆ ಟ, ಇಕೆ ಮಾಟ, 
ಮಾಡುವಿಕೆ 
ಕುಣಿ (ಉತ್ರ ಆನೆ... ಕುಣಿಯುತ್ತಾನೆ ತ, ಇಕೆ ಕುಣಿತ, 
ಕುಣಿಯುವಿಕೆ 


ಆಖ್ಯಾತಪ್ರತ್ಯಯಗಳು 


ಕನ್ನಡದಲ್ಲಿ ಕ್ರಿಯಾಪದಗಳಿಗೂ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ 
ರೂಪಭೇದವುಂಟು. ಏಕವಚನ, ಬಹುವಚನವೆಂಬ ಎರಡು ವಚನಗಳಿವೆ. ಇವಲ್ಲದೆ 
ಕಾಲ, ಪುರುಷ, ಅರ್ಥಗಳಿಗೆ ಅನುಸಾರವಾಗಿ ಆಖ್ಯಾತ ಪ್ರತ್ಯಯಗಳು ಬೇರೆ ಬೇರೆ 
ಯಾಗುತ್ತವೆ. 


ಕ್ರಿಯಾಪದದ ಲಿಂಗವು ಅದರೊಡನೆ ಅನ್ವಿತವಾಗುವ ನಾಮಪದದ ಲಿಂಗ 
ವನ್ನನುಸರಿಸುತ್ತದೆ. ಒಂದು ಸಂಖ್ಯೆಯನ್ನು ಬೋಧಿಸುವಾಗ ಏಕವಚನವೂ ಒಂದಕ್ಕಿಂತ 
ಹೆಚ್ಚು ಸಂಖ್ಯೆಯನ್ನು ಬೋಧಿಸುವಾಗ ಬಹುವಚನವೂ ಬರುತ್ತದೆ. ನಾನು, ನಾವು 
ಎಂಬ ಶಬ್ದಗಳೊಡನೆ ಅನ್ವಯವಿದ್ದಾಗ ಉತ್ತಮ ಪುರುಷವೂ ನೀನು, ನೀವು, ತಾವು 
(ನೀವು)- ಎಂಬ ಶಬ್ದಗಳೊಡನೆ ಅನ್ವಯವಿದ್ದಾಗ ಮಧ್ಯಮ ಪುರುಷವೂ ಈ 
ಶಬ್ದಗಳೊಡನೆ ಸಂಬಂಧವಿಲ್ಲದೆ ಇತರ ಶಬ್ದಗಳೊಡನೆ ಅನ್ವಯವಿದ್ದಾಗ ಪ್ರಥಮ 
ಪುರುಷವೂ ಬರುತ್ತವೆ. ಪ್ರಥಮ ಪುರುಷದಲ್ಲಿ ಮಾತ್ರ ಕ್ರಿಯಾಪದಗಳಿಗೆ 
ಲಿಂಗಾನುಸಾರವಾಗಿ ರೂಪಭೇಧವಿರುತ್ತದೆ. 


ಹೊಸಗನ್ನಡ ವ್ಯಾಕರಣ ೮೨ 
ಆಖ್ಕಾತಪ್ರತ್ಕಯಗಳು ಬೇರೆಬೇರೆಯಾಗುವುದರಿಂದ ಕ್ರಿಯಾಪದಗಳಿಗೆ 


ಶಿ" ಲ” 
ಕಾಲಾನುಸಾರವಾಗಿ ವರ್ತಮಾನರೂಪ,ಭೂತರೂಪ, ಭವಿಷ್ಯದ್ರೂಪಗಳೆಂದೂ 
ಅರ್ಥಾನುಸಾರವಾಗಿ ಸಂಭಾವನಾರೂಪ, ವಿದ್ಯಾದಿರೂಪ, ನಿಷೇಧರೂಪಗಳೆಂದೂ 
ಆರು ರೂಪಗಳುಂಟು. 
೧. ವರ್ತಮಾನರೂಪ 


೧. ಕ್ರಿಯೆ ನಡೆಯುತ್ತಿರುವ ಕಾಲ ವರ್ತಮಾನಕಾಲ. ಈ ಕಾಲದ ಕ್ರಿಯೆಯನ್ನು 
ತಿಳಿಸುವಾ ಧಾತುಗಳ ಮೇಲೆ ಕೆಳಗೆ ಕಂಡಂತೆ ಆಖ್ಯಾತ ಪ್ರತ್ಯಯಗಳು ಬರುತ್ತವೆ. 


ವರ್ತಮಾನಕಾಲ - ಆಖ್ಯಾತಪ್ರತ್ಯಯ 
ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ 


ಏವ ಬವ ಏವ. ಬವ ಏವ. ಬವ 
ಪ್ರ. ಪುರುಷ ಆನೆ ಆರೆ ಆಳೆ ಆರೆ ಅದೆ,ಇದೆ ಅವೆ,ಇವೆ 
ಮ. ಪುರುಷ ಈಯೆ ಈರಿ ಈಯೆ ಈರಿ ಈಯೆ ಈರಿ 
ಉ. ಪುರುಷ ಏನೆ ಏವೆ ಏನೆ ಏವೆ ಏನೆ. ಏವೆ 


ಧಾತುವಿಗೆ ವರ್ತಮಾನಕಾಲದ ಆಖ್ಯಾತಪ್ರತ್ಯಯ ಸೇರುವಾಗ ನಡುವೆ "ಉತ್ತ' 
ಎಂಬ ವಿಕರಣಪ್ರತ್ಕಯ ಬರುತ್ತದೆ. 


೨. "ಉತ್ತ' ವಿಕರಣವು ಪರವಾದಾಗ ಧಾತುವಿನ ಉಕಾರಕ್ಕೆ ಲೋಪ ಬರುತ್ತದೆ. 
ಉದಾ: ಮಾಡು * ಉತ್ತ + ಆನೆ - ಮಾಡುತ್ತಾನೆ 


೩. ಉಕಾರವಲ್ಲದ ಇತರ ಸ್ವರದ ಮುಂದೆ "ಉತ್ತ' ವಿಕರಣವು ಬಂದಾಗ 
ನಡುವೆ ಯಕಾರಾಗಮ ಬರುತ್ತದೆ. 


ಉದಾ : ಕಾಯುತ್ತಾನೆ, ತಿಳಿಯುತ್ತಾನೆ, ಬೇಯುತ್ತದೆ. 
ವರ್ತಮಾನ ರೂಪಗಳು 


ಏ.ವ. ಬ.ವ. 
ಪುಲ್ಲಿಂಗ ಮಾಡುತ್ತಾನೆ ಮಾಡುತ್ತಾರೆ 
ಪ್ರ ಸ್ತ್ರೀಲಿಂಗ ಮಾಡುತ್ತಾಳೆ ಮಾಡುತ್ತಾರೆ 
ನಪುಂಸಕಲಿಂಗ ಮಾಡುತ್ತದೆ ಮಾಡುತ್ತವೆ 


ಮಾಡುತ್ತಿದೆ ಮಾಡುತ್ತಿವೆ 


೮೩ ಕ್ರಿಯಾಪದ ಪ್ರಕರಣ 


ಮ.ಪು (ಮೂರು ಲಿಂಗಗಳಲ್ಲಿ ಮಾಡುತ್ತೀಯೆ ಮಾಡುತ್ತೀರಿ 
ಉ.ಪು (ಮೂರು ಲಿಂಗಗಳಲ್ಲಿ) ಮಾಡುತ್ತೇನೆ ಮಾಡುತ್ತೇವೆ 


ಮೇಲ್ಕಂಡ ರೂಪಗಳನ್ನು ಪರೀಕ್ಷಿಸಿದಾಗ, ಪ್ರಥಮ ಪುರುಷದಲ್ಲಿ ಮಾತ್ರ 
ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಬೇರೆಬೇರೆರೂಪಗಳಿನೆಯೆಂದು 
ಗೊತ್ತಾಗುತ್ತದೆ. ಮಧ್ಯಮಪುರುಷ ಉತ್ತಮಪುರುಷಗಳಲ್ಲಿ ಮೂರು ಲಿಂಗಗಳಲ್ಲಿಯೂ 
ಒಂದೇ ಬಗೆಯ ರೂಪಗಳಿವೆ. ಹೀಗೆಯೇ ಎಲ್ಲ ಕಾಲದ ಮತ್ತು ಎಲ್ಲ ಅರ್ಥದ 
ಕ್ರಿಯಾಪದಗಳಲ್ಲಿಯೂ ಲಿಂಗದ ಸಂಬಂಧ ಪ್ರಥಮಪುರುಷದಲ್ಲಿ ಮಾತ್ರ. 
ಮಧ್ಯಮಪುರುಷ, ಉತ್ತಮಪುರುಷಗಳಲ್ಲಿ ಲಿಂಗಭೇದವಿಲ್ಲ ಎಂದು ತಿಳಿಯಬೇಕು. 


೨. ಭೂತರೂಪ 


೧. ಕ್ರಿಯೆ ಮುಗಿದು ಹೋದ ಕಾಲ ಭೂತಕಾಲ. ಈ ಕಾಲದ ಕ್ರಿಯೆಯನ್ನು 
ಬೋಧಿಸುವ ಧಾತುವಿನ ಮೇಲೆ ಕೆಳಗೆ ಕಂಡಂತೆ ಆಖ್ಯಾತಪ್ರತ್ಯಯಗಳು ಬರುತ್ತವೆ. 


ಭೂತಕಾಲ- ಅಖ್ಯಾತಪ್ರತ್ಯಯ 





ಸಾಮಾನ್ಯವಾಗಿ ಭೂತರೂಪದಲ್ಲಿ ಧಾತುಗಳಿಗೂ ಆಖ್ಯಾತಪ್ರತ್ಯಯಗಳಿಗೂ 
ನಡುವೆ “ಇದ' ಎಂಬ ವಿಕರಣ ಪ್ರತ್ಯಯ ಬರುತ್ತದೆ. 


ಭೂತರೂಪ 
ಏ.ವ. ಬ.ವ 
ಪ್ರ.ಪು ಪುಲ್ಲಿಂಗ ಮಾಡಿದನು ಮಾಡಿದರು 
ಸ್ತ್ರೀಲಿಂಗ ಮಾಡಿದಳು ಮಾಡಿದರು 
ನಪುಂಸಕಲಿಂಗ ಮಾಡಿದೆ ಮಾಡಿದವು 
ಮ.ಪು ಮಾಡಿದೆ ಮಾಡಿದಿರಿ 
ಉ.ಪು ಮಾಡಿದೆ, ಮಾಡಿದೆನು ಮಾಡಿದೆವು 


ಮೇಲ್ಕಂಡ ರೂಪಗಳಲ್ಲಿ "ಇದ' ಎಂಬ ವಿಕರಣಪ್ರತ್ಯಯವು ಒಂದು ಸಂಧಿ 


ಹೊಸಗನ್ನಡ ವ್ಯಾಕರಣ ೮೪ 
ನಿಯಮದಂತೆ ಹಿಂದಿನ ಉಕಾರಕ್ಕೆ ಲೋಪವಾಗಿದೆ. "ಮಾಡಿತು' ಎಂಬಲ್ಲಿ ವಿಕರಣ 
ಪ್ರತ್ಯಯ ಬಂದಿಲ್ಲ. ನಪುಂಸಕಲಿಂಗದ ಏಕವಚನದಲ್ಲಿ "ಇದ' ಎಂಬ ವಿಕರಣ ಪ್ರತ್ಯಯ 
ಬರುವುದಿಲ್ಲ. 

ಎಕಾರಾಂತಧಾತುಗಳಿಗೆ ಭೂತಕಾಲದಲ್ಲಿ “ದ' ಎಂಬ ವಿಕರಣಪ್ರತ್ಯಯ 
ಬರುತ್ತದೆ. 
ಉದಾ: ಅಗೆ ಇ ಅಗೆದನು, ಅರೆಐಅರೆದನು, ಕೊರೆ=ಕೊರೆದನು. 
ನಪುಂಸಕಲಿಂಗದ ಏಕವಚನದಲ್ಲಿ "ದೌ ವಿಕರಣವು ಬರುವುದಿಲ್ಲ. 
ಉದಾ: ಅಗೆಯಿತು, ಅರೆಯಿತು, ಕೊರೆಯಿತು. 


ಇನ್ನು ಕೆಲವು ಧಾತುಗಳಿಗೂ ವಿಕರಣ ಪ್ರತ್ಯಯಗಳಿಗೂ ಭೂತಕಾಲದಲ್ಲಿ 
ನಾನಾ ಬಗೆಯ ಆದೇಶಗಳು ಬರುತ್ತವೆ. ಕೆಲವು ಮುಖ್ಯವಾದ ಅಂಥ ಧಾತುಗಳನ್ನೂ 
ಭೂತಕಾಲದಲ್ಲಿ ಪ್ರಥಮ ಪುರುಷದ ಒಂದೊಂದು ರೂಪವನ್ನು ಕೆಳಗೆ ಬರೆದಿದೆ. 
ಅದರಂತೆ ಉಳಿದ ರೂಪಗಳನ್ನು ಊಹಿಸಿಕೊಳ್ಳಬಹುದು. 


ಧಾತು ಪುಲ್ಲಿಂಗ ಏಕವಚನ ನಪುಂಸಕ ಏಕವಃಕನ 
ಅನು ಆತನು ಆನಿತು 

ಆಗು ಆದನು ಆಯಿತು 
ಇಡು ಇಟ್ಟನು ಇಟ್ಟಿತು 

ಇರು ಇದ್ದನು ಇದ್ದಿತು (ಇತ್ತು 
ಇಸು ಎಚ್ಚನು 

ಈ (ಕೊಡು) ಇತ್ತನು 

ಈಯ್‌(ಕರುಹಾಕು) - ಈಯಿತು-ಈದಿತು 
ಉಡು ಉಟ್ಟನು 

ಉಣ್ಣು ಉಂಡನು 

ಉಳು ಉತ್ತನು 

ಎನ್ನು ಎಂದನು 

ಏಳು ಎದ್ದನು 

ಒಡಂಬಡು ಒಡಂಬಟ್ಟನು 

ಒಯು ಒಯನು 


ಶಿ ೦ 


೮೫ 


ಔತುಕೊಳ್ಳು 
ಕದಿ 

ಕಲಿ 

ಕಳಿ 

ಕಳು 
ಕಾಯು 


ಕೆಡು 


ಕೀಳು 
ಕೊಡು 
ಕೊಳ್ಳು 
ಕೊಳೆ 


ಕೊಲು 


ಜಾ 


ಕೊಯು 
ಗೆಲು 


[ae] 


ಗೋಳಿಡು 


ಕ್ರಿಯಾಪದ ಪ್ರಕರಣ 


ಪುಲ್ಲಿಂಗ ಏಕವಚನ 
ಔತುಕೊಂಡನು 
ಕದ್ದನು 

ಕಲಿತನು 

ಕದ್ದನು 

ಕಾಯ್ದನು, ಕಾದನು 
ಕಂಡನು 


ಕೊಂದನು 
ಕೊಯ್ದನು 
ಗೆದ್ದನು 
ಗೋಳಿಟ್ಟನು 
ತಂದನು 
ತಿಂದನು 
ತೆತ್ತನು 
ತೊಟ್ಟನು 
ತೊಯ್ದನು 
ನಕ್ಕನು 
ನಿಂತನು 
ನೂತನು 


ನಪುಂಸಕ ಏಕವಚನ 


ಕಳಿತಿತು 


ಕೀತಿತು 


ಕೊಳೆಯಿತು, 
ಕೊಳೆತಿತು 


ಧಾತು 

ನೆಡು 

ನೆಯ್ಯು 

ನೋ 

ಪಡು(ಮಲಗು; 
ಅನುಭವಿಸು) 

ಬಿಡು 

ಹೊಗು 

ಪೊರಮಡು 

ಹೋಗು 

ಬಲಿ 

ಬರು (ಬಾ) 

ಬಚ್ಚಿಡು 

ಬಿಡು 

ಬೀಳು 

ಬೇಯು (ಬೇ) 

ಮರೆ 

ಮಲೆ 

ಮಿಗು-ಮಿಕ್ಕು 

ಮೀಯು-ಮೀ 

ಮೆಲ್ಲು 

ಮೊಳೆ 


ಸಲ್ಲು 
(ಸಾಯು)ಸಾ 
ಸಿಗು 

ಸೀನು 


ಹೊಸಗನ್ನಡ ವ್ಯಾಕರಣ 


೮೬ 


ಪುಲ್ಲಿಂಗ ಏಕವಚನ ನಪುಂಸಕ ಏಕವಚನ 


ನೆಟ್ಟನು 
ನೆಯ್ದನು 


ಎ 


ನೊಂದನು 


ಸಂದವು 
ಸತ್ತನು 
ಸಿಕ್ಕಿದನು 
ಸೀತನು 


ಹೋಯಿತು 
ಬಲಿಯಿತು,ಬಲಿತಿತು 


ಮೊಳೆತಿತು, 
ಮೊಳೆಯಿತು 


೮೩೭ ಕ್ರಿಯಾಪದ ಪ್ರಕರಣ 


ಧಾತು ಪುಲ್ಲಿಂಗ ಏಕವಚನ ನಪುಂಸಕ ಏಕವಚನ 

ಸುಡು ಸುಟ್ಟನು 

ಸೋಲು ಸೋತನು 

ಹುಳಿ ದ ಹುಳಿತಿತು 
ಹುಳಿಯಿತು 

ಹೆರು ಹೆತ್ತಳು(ಸ್ರೀಲಿಂಗ) 

ಹೊರು ಹೊತ್ತನು 

ಹೊರಡು ಹೊರಟನು 


"ಎಚ್ಚರು, ಬೇಸರು' ಎಂಬ ಧಾತುಗಳಿಗೆ ಭೂತಕಾಲದಲ್ಲಿ ಮಾತ್ರ 
ಪ್ರಯೋಗವಿದೆ. ಉದಾ- ಎಚ್ಚತ್ತನು, ಬೇಸತ್ತನು. ವರ್ತಮಾನ ಕಾಲಾದಿಗಳಲ್ಲಿ 
ಎಚ್ಚರಗೊಳ್ಳುತ್ತಾನೆ, ಬೇಸರಗೊಳ್ಳುತ್ತಾನೆ- ಇತ್ಯಾದಿ ರೂಪಗಳು ಬಳಕೆಯಲ್ಲಿವೆ. 


೩. ಭವಿಷ್ಯದ್ರೂಪ 
ಈ ರೂಪದ ಆಖ್ಯಾತ ಪ್ರತ್ಯಯಗಳು ಯಾವವೆಂದರೆ : 


ಪುಲ್ಲಿಂಗ ಸ್ತ್ರೀಲಿಂಗ ನ.ಲಿಂಗ 
ಏ.ವ. ಬ.ವ ಏ.ವ. ಬವ ಏ.ವ. ಬ.ವ 
ಪ್ರ.ಪು ಅನು ಅರು ಅಳು ಅರು ಉದ್ದು] ಉವು 
| ಅವು 
ಮುಟಿ ಎ ಎನು] (ಮೂರು ಲಿಂಗಗಳಲ್ಲಿ 
ಉ.ಪು ಎನು ಎವು 


ಭವಿಷ್ಯದ್ರೂಪದಲ್ಲಿ ಧಾತುಗಳಿಗೆ "ಉವ' ಎಂಬ ವಿಕರಣ ಪ್ರತ್ಯಯ ಬರುತ್ತದೆ. 
ಆಗ ಉಕಾರಾಂತ ಧಾತುವಿನ ಉಕಾರಕ್ಕೆ ಲೋಪ ಬರುತ್ತದೆ. 


ಉದಾ: ಪುಲ್ಲಿಂಗ ಸ್ತ್ರೀಲಿಂಗ ನ.ಲಿಂಗ 
ಪ್ರ.ಪು. ಕೇಳುವನು ಕೇಳುವಳು ಕೇಳುವುದು ಕೇಳುವುವು 
ಕೇಳುವರು ಕೇಳುವರು ಕೇಳುವದು ಕೇಳುವವು 


ಉಕಾರಾಂತವಲ್ಲದ ಧಾತುಗಳಿಗೆ "ಉವ' ಬಂದಾಗ ನಡುವೆ ಯಕಾರಾಗಮ 
ಬರುತ್ತದೆ. 


ಹೊಸಗನ್ನಡ ವ್ಯಾಕರಣ 
ಉದಾ: ನುಡಿಯುವನು, ಮೀಯುವನು, ಬೆಳೆಯುವುದು. 


ಉತ್ತಮಪುರುಷದ ಏಕವಚನದಲ್ಲಿ "ಎನು' ಪ್ರತ್ಯಯದ "ನು' ಎಂಬುದಕ್ಕೆ 
ಲೋಪ ಮಾಡುವುದೂ ವಾಡಿಕೆಯಲ್ಲಿದೆ. ಉದಾ: ಕೇಳುವೆ, ನೋಡುವೆ. 


೪. ಸಂಭಾವನಾರೂಪ 


ಸಂಭಾವನಾರೂಪವು ಕ್ರಿಯೆ ನಡೆಯುವ ವಿಷಯವನ್ನು ಸಂದೇಹವನ್ನೂ 
ಊಹೆಯನ್ನೂ ಕೆಲವೆಡೆ ಸಾಮರ್ಥ್ಯವನ್ನೂ ತೋರಿಸುತ್ತದೆ. ಈ ರೂಪದ ಆಖ್ಯಾತ 
ಪ್ರತ್ಯಯಗಳು ಯಾವುವೆಂದರೆ : 


೮೮ 


ಏ.ವ ಬ.ವ 
ಪ್ರ.ಪು ಪು. ಆನು ಆರು 
ಸ್ತ್ರೀ. ಆಳು ಆರು 
ನ. ಈತು ಆವು 
ಮ.ಪು. ಈಯೆ ಈರಿ 
ಉ.ಪು. ಏನು ಏವು 
ಸಂಭಾವನಾರೂಪದಲ್ಲಿ ಆಖ್ಯಾತಪ್ರತ್ಯಯಗಳು ಸೇರುವಾಗ ಧಾತುಗಳು ವಿವಿಧ 
ರೂಪಗಳನ್ನು ಪಡೆದು ನಿಲ್ಲುತ್ತವೆ. ಎರಡು ಉದಾಹರಣೆಗಳನ್ನು ಗಮನಿಸಬಹುದು. 
೧. ಮಾಡು 
ಏ.ವ. ಬ.ವ 
ಪ್ರ.ಪು ಪು. ಮಾಡಿಯಾನು ಮಾಡಿಯಾರು 
ಸ್ತ್ರೀ. ಮಾಡಿಯಾಳು ಮಾಡಿಯಾರು 
ನ. ಮಾಡೀತು ಮಾಡಿಯಾವು 
ಮ.ಪು ಮಾಡೀಯೆ ಮಾಡೀರಿ 
ಉ.ಪು. ಮಾಡಿಯೇನು ಮಾಡಿಯೇವು 
೨. ನಗು 
ಏ.ವ ಬ.ವ 
ಪ್ರ.ಪು ಪು. ನಕ್ಕಾನು ನಕ್ಕಾರು 
ಸ್ತ್ರೀ ನಕ್ಕಾಳು ನಕ್ಕಾರು 
ನ. ನಕ್ಕಾನು ನಕ್ಕಾವು 


೮೯ ಕ್ರಿಯಾಪದ ಪ್ರಕರಣ 

ಮ.ಪು. ನಕ್ಕೀಯೆ ನಕ್ಕೀರಿ 

ಉ.ಪು ನಕ್ಕೇನು ನಕ್ಕೇವು 

೧. ಇದರ ರೂಪಸಿದ್ದಿಗೆ ಒಂದು ಸಾಮಾನ್ಯ ನಿಯಮವನ್ನು ಹೇಳಬಹುದು. 
ಮುಂದೆ ಕೃದಂತ ಪ್ರಕರಣದಲ್ಲಿ "ಭೂತಕೃದಂತಾವ್ಕಯ' ರೂಪವನ್ನು ತಿಳಿಸಲಾಗುವುದು. 
ಅದಕ್ಕೆ ಮೇಲ್ಕಂಡ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿದರೆ " ಸಂಭಾವನಾ ರೂಪ' 
ವಾಗುತ್ತದೆ. 


ಇದಿ 


ಧಾತು ಭೂತಕೃದಂತಾವ್ಯಯ ಸಂಭಾವನಾರೂಪ 
ಉದಾ: ತಿಳಿ (ತಿಳಿದು) ತಿಳಿದಾನು ತಿಳಿದಾಳು, ತಿಳಿದೀತು 
ನಡೆ (ನಡೆದು) ನಡೆದೀಯೆ, ನಡೆದೀರಿ, ನಡೆದಾವು 
ಬರು-ಬಾ (ಬಂದು) ಬಂದೇನು, ಬಂದೇವು, ಬಂದೀರಿ 
ಇಡು (ಇಟ್ಟು) ಇಟ್ಟಾನು, ಇಟ್ಟಾರು, ಇಟ್ಟೇವು 
ಬೀಳು (ಬಿದ್ದು ಬಿದ್ದಾನು, ಬಿದ್ದೀರಿ, ಬಿದ್ದೇವು 
ನೋಡು (ನೋಡಿ) ನೋಡಿಯಾನು, ನೋಡಿಯಾಳು, 
ನೋಡೀತು. 


೨. ಆಗು- ಹೋಗು- ಈ ಧಾತುಗಳು ಕ್ರಮವಾಗಿ "ಆದ, ಹೋದ' ಎಂಬ 
ರೂಪಗಳನ್ನು ತಳೆದು ಆಖ್ಯಾತಪ್ರತ್ಯಯಗಳನ್ನು ಪಡೆಯುತ್ತವೆ. 


ಉದಾ: ಆದಾನು, ಆದಾಳು, ಆದೀತು, ಆದೀಯೆ, ಆದೇನು 
ಹೋದಾನು, ಹೋದಾಳು, ಹೋದೀತು, ಹೋದೀಯೆ, ಹೋದೇನು. 
೫ .ವಿಧ್ಯಾದಿರೂಪ 


ವಿಧಿಯೆಂದರೆ ಆಜ್ಞೆ, ಆಜ್ಞೆ ಪ್ರಾರ್ಥನೆ, ಅನುಮತಿ, ಆಶೀರ್ವಾದ, ಶಾಪ, 
ಇಚ್ಚಿ, ಕರ್ತವ್ಯ- ಇವು ತೋರುವಾಗ ವಿಧ್ಯಾದಿರೂಪ ಬರುತ್ತದೆ. ಈ ರೂಪವಾಗುವುದು 
ಹೇಗೆಂದರೆ- 


೧. ಪ್ರಥಮಪುರುಷದ ಎಲ್ಲ ಲಿಂಗವಚನಗಳಲ್ಲಿಯೂ "ಅಲಿ' ಪ್ರತ್ಯಯ 
ಬರುತ್ತದೆ. 


ಉದಾ: ಅವನು ಮಾಡಲಿ, ಅವಳು ಮಾಡಲಿ, ಅವರು ಮಾಡಲಿ, ಅದು 
ಮಾಡಲಿ, ಅವು ಮಾಡಲಿ. 


(ಅ) ಶಾಪವು ತೋರುವಾಗ “ಅಲಿ” ಪ್ರತ್ಯಯದ "ಲಿ'ಗೆ ಲೋಪ ಬರುತ್ತದೆ. 


ಹೊಸಗನ್ನಡ ವ್ಯಾಕರಣ ೯೦ 

ಉದಾ: ಹಾಳಾಗ, ಸುಟ್ಟುಹೋಗ. 

೨. ಮಧ್ಯಮ ಪುರುಷದ ಏಕವಚನದಲ್ಲಿ "ಇ? ಪ್ರತ್ಯಯವು ಬಂದು 
ಲೋಪವಾಗುತ್ತದೆ. 

ಉದಾ: ನೀನು- ಮಾಡು, ಹೇಳು, ಇರು, ನುಡಿ. 

(ಆ) ನೆಯ್ಯು, ಬಯ್ಯು, ಕೊಯ್ಯು- ಮುಂತಾದ "ಯು' ಅಂತ್ಯದಲ್ಲಿರುವ 
"ಇ' ಪ್ರತ್ಯಯಕ್ಕೆ ಲೋಪವಿಲ್ಲ. 

ಉದಾ: ನೀನು- ನೆಯ್ಯಿ, ಬಯ್ಕಿ, ಕೊಯ್ಯಿ, ಸಾಯಿ. 

(ಇ) ಮಧ್ಯಮಪುರುಷದ ಬಹುವಚನದಲ್ಲಿ “ಇರಿ' ಪ್ರತ್ಯಯ ಬರುತ್ತವೆ. 

ಉದಾ: ನೀವು ನುಡಿಯಿರಿ, ಬರೆಯಿರಿ. 

೧. ಉಕಾರಾಂತ ಧಾತುವಿನ "ಇರಿ' ಪ್ರತ್ಯಯದ "ರಿ ಎಂಬುದಕ್ಕೆ ವಿಕಲ್ಪವಾಗಿ 
ಲೋಪಬರುತ್ತದೆ. 

ಉದಾ: ನೀವು- ಹೇಳಿರಿ, ಹೇಳಿ; ಕೇಳಿರಿ, ಕೇಳಿ. 


೨. ತರು, ಬರು ಎಂಬ ಧಾತುಗಳ ಮಧ್ಯಮಪುರುಷ ಏಕವಚನದ ರೂಪ 
"ತಾ,ಬಾ'. ಬಹುವಚನದ ರೂಪ "ತನ್ನಿರಿ, ತನ್ನಿ; ಬನ್ನಿರಿ, ಬನ್ನಿ. 

೩. ಕೊಳ್ಳು ಧಾತುವಿನ ಮಧ್ಯಮಪುರುಷ ಏಕವಚನದ ರೂಪ " ಕೊಳ್ಳು, 
ಕೊ'. 

೪. ಭವಿಷ್ಯದ್ರೂಪದಂತೆ ಉತ್ತಮಪುರುಷದ ವಿಧ್ಯಾದಿರೂಪವಿರುತ್ತದೆ. 

ಉದಾ: ಮಾಡುವೆನು, ಹೇಳುವೆವು, ಹೋಗುವೆನು, ತಿಳಿಯುವೆವು. 

(ಅ) ಉತ್ತಮ ಪುರುಷದ ಬಹುವಚನದಲ್ಲಿ "ಓಣ, ಉವ' ಪ್ರತ್ಯಯಗಳನ್ನು 

ಸೇರಿಸುವುದುಂಟು. 

ಉದಾ: ನಾವು- ಮಾಡೋಣ; ಮಾಡುವ, ಕಲಿಯುವ. 

೫. ಧಾತುವಿನ ಮೇಲೆ ಬೇಕು, ಬಹುದು, ಬಾರದು, ಕೂಡದು ಎಂಬ 
ಕ್ರಿಯಾರ್ಥಕ ಅವ್ಯಯಗಳನ್ನು ಬಳಸಿದರೂ ವಿಧ್ಯಾದಿರೂಪದ ಅರ್ಥವನ್ನು ಕೊಡುತ್ತವೆ. 
ಇವು ಪರವಾದಾಗ ನಡುವೆ "ಅ' ಎಂಬ ವಿಕರಣವು ಬರುತ್ತದೆ. "ಬಾರದು', "ಕೂಡದು? 
ಎಂಬುದು ಕ್ರಿಯೆಯ ನಿಷೇಧವನ್ನು ಸೂಚಿಸುತ್ತದೆ. ಇವು ಎಲ್ಲ ಪುರುಷವಚನ, 
ಲಿಂಗಗಳಲ್ಲಿಯೂ ಬರುತ್ತವೆ. 


೯೧ ಕ್ರಿಯಾಪದ ಪ್ರಕರಣ 
ಉದಾ: ಅವನು 
ಅವಳು (|ಹೋಗಬೇಕು, ಮಾಡಬೇಕು, ನುಡಿಯಬೇಕು 
ಅವರು ಹೋಗಬಾರದು, ಮಾಡಬಾರದು, ನುಡಿಯ 
ನಾನು ಕೂಡದು 
ಇತ್ಯಾದಿ 
(ಅ) ವಿಧಿಯ ನಿಷೇಧಾರ್ಥದಲ್ಲಿ ಮಧ್ಯಮ ಪುರುಷದ ಏಕವಚನದಲ್ಲಿ “ಬೇಡ, 
ಬಹುವಚನದಲ್ಲಿ "ಬೇಡಿರಿ, ಬೇಡಿ” ಎಂಬಿವು ಬರುತ್ತವೆ. ಧಾತುವಿಗೆ "ಅ' ವಿಕರಣ 
ಹತ್ತುತ್ತದೆ. 
ಉದಾ : ನೀನು- ಹೋಗಬೇಡ, ಬರಬೇಡ, ನುಡಿಯಬೇಡ 
ನೀವು- ಹೋಗಬೇಡಿರಿ- ಹೋಗಬೇಡಿ; 
ಬರಬೇಡಿರಿ- ಬರಬೇಡಿ; 
ನುಡಿಯಬೇಡಿರಿ- ನುಡಿಯಬೇಡಿ 
(ಆ) "ಉದು' ಪ್ರತ್ಯಯಾಂತವಾದ ಭಾವಕೃದಂತವೂ ವಿಧ್ಯಾದಿರೂಪದ 
ಅರ್ಥವನ್ನು ಕೊಡುತ್ತದೆ. ಎಲ್ಲ ಪುರುಷ, ಲಿಂಗ, ವಚನಗಳಲ್ಲಿಯೂ ಒಂದೇ 
ರೂಪ. 
ಉದಾ : ಮಾಡುವುದು, ಹೇಳುವುದು. 


ಇದರ ಮೇಲೆ ನಿಷೇಧಾರ್ಥದಲ್ಲಿ "ಬೇಡ' ಎಂಬುದು ಮಧ್ಯಮಪುರುಷ 
ಬಹುವಚನದಲ್ಲಿ “ಬೇಡ, ಬೇಡಿರಿ, ಬೇಡಿ' ಎಂಬವೂ ಸೇರುತ್ತವೆ. 


ಉದಾ : 
ಅವನು 
ನೀನು ಹೋಗುವುದು ಬೇಡ 
ನಾನು 
ನಾವು 
ನೀವು- ಹೋಗುವುದು ಬೇಡ,- ಬೇಡಿರಿ,- ಬೇಡಿ. 


೬. ನಿಷೇಧರೂಪ 
ವಿಧಿಗೆ ಸಂಬಂಧಿಸಿದಂತೆ ಕ್ರಿಯಾನಿಷೇಧ ರೂಪಗಳನ್ನು ಹಿಂದೆ ತಿಳಿಸಿದೆ. 
ವಿಧಿ ಇಲ್ಲದಿದ್ದಾಗಲೂ ಕ್ರಿಯಾನಿಷೇಧದ ರೂಪಗಳುಂಟು. ಇದರ ಆಖ್ಯಾತಪ್ರತ್ಕಯಗಳು 
ಯಾವುವೆಂದರೆ- 


ಹೊಸಗನ್ನಡ ವ್ಯಾಕರಣ 


ಏ.ವ. 

ಪು. ಅನು 
ಪ್ರ.ಪು ಸ್ತ್ರೀ. ಅಳು 

ನ. ಅದು 
ಮ.ಪು. ಎ 
ಉ.ಪು. ಎನು 

ಉದಾ: 

ಪು. ಮಾಡನು 
ಪ್ರ.ಪು ಸ್ತ್ರೀ. ಮಾಡಳು 

ನ. ಮಾಡದು 
ಮ.ಪು ಮಾಡೆ 
ಉ.ಪು ಮಾಡೆನು 


೯೨ 
ಬ.ವ. 
ಅರು 
ಅರು 
ಅವು 

ಇರಿ 
ಎವು 


ಮಾಡರು 
ಮಾಡರು 
ಮಾಡವು 
ಮಾಡಿರಿ 

ಮಾಡೆವು 


(ಅ) ಉತ್ತಮಪುರುಷದ "ಎನು' ಪ್ರತ್ಯಯದ "ನು' ಎಂಬುದಕ್ಕೆ 


ಲೋಪವಾಗುವುದೂ ಉಂಟು. 
ಉದಾ : ನಾನು-ಮಾಡೆ, ಹೋಗೆ, ಹೇಳೆ. 


(ಆ) “ತರು,ಬರು' ಎಂಬ ಧಾತುಗಳ ಆಕಾರಕ್ಕೆ ದೀರ್ಪ ಬರುತ್ತದೆ. 


ಉದಾ: ತಾರನು, ತಾರಳು; ಬಾರನು, ಬಾರಳು. 


ಹೀಗೆ ಆಖ್ಯಾತಪ್ರತ್ಯಯವು ಬಂದಾಗ ನಿಷೇಧ ತೋರುವುದು ಕನ್ನಡ 


ಭಾಷೆಯ ಒಂದು ವೈಶಿಷ್ಟ (. 


೧. ಹೇಳುವುದು ಮುಂತಾದ ಭಾವಕೃದಂತದ ಮುಂದೆ “ಇಲ್ಲ' ಎಂಬ 


ಅವ್ಯಯವನ್ನು ಸೇರಿಸಿದರೆ ನಿಷೇಧರೂಪವಾಗುತ್ತದೆ. 
ಅವನು 
ನೀನು 


ನಾನು ಹೇಳುವುದಿಲ್ಲ, ಹೋಗುವುದಿಲ್ಲ, ಬರೆಯುವುದಿಲ್ಲ 


ನಾವು 


ಇತ್ಯಾದಿ 


೨. ಧಾತುವಿಗೆ "ಅಲ್‌' ಪ್ರತ್ಯಯವನ್ನು ಸೇರಿಸಿ "ಇಲ್ಲ' ಎಂಬುದನ್ನು ಬಳಸಿದರೆ 


ಭೂತಕಾಲದ ಕ್ರಿಯೆಯ ನಿಷೇಧವಾಗುತ್ತದೆ. 


೯೩ ಕೃದಂತ ಪ್ರಕರಣ 

ಉದಾ : ಮಾಡಲಿಲ್ಲ, ಹೇಳಲಿಲ್ಲ. 

೩. “ಆರು' ಎಂಬ ಧಾತು ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇದರ 
ನಿಷೇಧಾರ್ಥದ ರೂಪವನ್ನು ಎಲ್ಲ ಧಾತುಗಳ ಮೇಲೂ ಸೇರಿಸಬಹುದು. ಆಗ 
ಧಾತುವಿಗೆ " ಅಲ್‌' ಎಂಬ ಪ್ರತ್ಯಯ ಬರುತ್ತದೆ. 

ಉದಾ: ಹೇಳಲಾರನು, ಮಾಡಲಾರಳು, ನುಡಿಯಲಾರದು. 

ಹೇಳಲಾರೆ, ಹೇಳಲಾರಿರಿ, ನುಡಿಯಲಾರೆನು, ಕೇಳಲಾರೆವು. 


ವಿಶೇಷ ಧಾತುಗಳು 


೧. "ಇರು' ಎಂಬ ಧಾತುವಿಗೆ ಇರುತ್ತಾನೆ, ಇರುತ್ತಾಳೆ- ಮುಂತಾದ 
ರೂಪಗಳಲ್ಲದೆ ವರ್ತಮಾನ ಕಾಲದಲ್ಲಿ ಕೆಳಗೆ ಕಂಡ ರೂಪಗಳೂ ಇವೆ. 


ಪ್ರ.ಪು. ಇದ್ದಾನೆ, ಇದ್ದಾಳೆ, ಇದ್ದಾರೆ, ಇದೆ, ಇವೆ. 
ಮ.ಪು. ಇದ್ದೇಯೆ, ಇದ್ದೀರಿ 
ಉ.ಪು. ಇದ್ದೇನೆ, ಇದ್ದೇವೆ. 
(ಅ) ಮೇಲ್ಕಂಡ ರೂಪಗಳಲ್ಲಿ ಒತ್ತಕ್ಷರದ ದಕಾರವನ್ನು ಲೋಪಿಸುವುದೂ 
ಉಂಟು. 


ಉದಾ : ಇದಾನೆ, ಇದೀಯೆ, ಇದೇನೆ. 
(ಆ) ಇದ್ದಿತು ಎಂಬ ಭೂತರೂಪಕ್ಕೆ “ಇತ್ತು' ಎಂಬ ರೂಪವೂ ಉಂಟು. 
೨. ಅಂಗೀಕಾರಾರ್ಥದ ಒಲ್‌ ಧಾತುವಿಗೆ ನಿಷೇಧರೂಪ ಮಾತ್ರ ಉಂಟು. 
ಉದಾ: ಒಲ್ಲನು, ಒಲ್ಲಳು, ಒಲ್ಲದು. 
೩. ಜ್ಞಾನಾರ್ಥದ “ಬಲ್‌' ಧಾತುವಿಗೆ ವರ್ತಮಾನಕಾಲದಲ್ಲಿ ಮಾತ್ರ 
ಪ್ರಯೋಗವಿದೆ. ಅದರ ರೂಪಗಳು ಹೀಗೆ- 
ಪ್ರ.ಪು. ಬಲ್ಲನು, ಬಲ್ಲಳು, ಬಲ್ಲರು, ಬಲ್ಲದು; ಬಲ್ಲುದು, ಬಲ್ಲವು; 
ಬಲ್ಲುವು 
ಬಲ್ಲೆ, ಬಲ್ಲಿರಿ 


ಮ. 
ಉ. ಬಲ್ಲೆನು, ಬಲ್ಲೆ ಬಲ್ಲೆವು. 


೬. ಕಿ 


[mm] 


ಕೃದಂತ ಪ್ರಕರಣ 


ಧಾತುವಿನ ಮೇಲೆ ಆಖ್ಯಾತ ಪ್ರತ್ಯಯಗಳಲ್ಲದೆ ಇನ್ನೊಂದು ಬಗೆಯ 
ಪ್ರತ್ಯಯಗಳು ಬರುತ್ತವೆ. ಇವುಗಳಿಗೆ ಕೃತ್‌ ಎಂದು ಹೆಸರು. ಕೃತ್‌ ಅಂತ್ಯದಲ್ಲಿ 
ಇರುವ ಶಬ್ದ ಕೃದಂತ. ಇವುಗಳಲ್ಲಿ ಕೃದಂತನಾಮ, ಕೃದಂತಭಾವನಾಮ, ಕೃದಂತಾವ್ಯಯ- 
ಎಂದು ಮೂರು ವಿಧ. ಮೊದಲನೆಯ ಎರಡು ಪ್ರಾತಿಪದಿಕಗಳೆನಿಸಿ ವಿಭಕ್ತಿ 
ಪ್ರತ್ಯಯಗಳನ್ನು ಪಡೆಯುತ್ತವೆ. 


ಹೊಸಗನ್ನಡ ವ್ಯಾಕರಣ ೯೪ 


೧. ಕೃದಂತನಾಮ 
ಕ್ರಿಯಾಪದಗಳಲ್ಲಿರುವಂತೆ ಕೃದಂತನಾಮಗಳಲ್ಲಿಯೂ ಕ್ರಿಯೆಗೆ ವರ್ತಮಾನ, 
ಭೂತ, ಭವಿಷ್ಯತ್‌ ಎಂಬ ಮೂರು ಕಾಲಗಳುಂಟು. ನಿಷೇಧ ರೂಪವೂ ಇದೆ. 
ಮೂರು ಲಿಂಗಗಳು ಎರಡು ವಚನಗಳೂ ಇವೆ, ಆದರೆ "ಪುರುಷ'ವಿಲ್ಲ. 
ಕಾರಣಾರ್ಥದಲ್ಲಿ ಈ ಕೃತ್‌ ಪ್ರತ್ಯಯಗಳು ಬರುತ್ತವೆ. ಕರ್ತೃಕಾರಕದಲ್ಲಿ ಹೆಚ್ಚಾದ 
ಪ್ರಯೋಗವಿದೆ. 


ನಾಮ ಪ್ರತ್ಯಯಗಳು (ಕೃತ್‌) 


ಏ.ವ. ಬ.ವ. 
ಪುಲ್ಲಿಂಗ ಅವನು ಅವರು 
ಸ್ತ್ರೀಲಿಂಗ ಅವಳು ಅವರು 
ನಪುಂಸಕಲಿಂಗ ಉದು ಉವು 


(ಅ) ವರ್ತಮಾನಕಾಲದಲ್ಲಿ ಧಾತುವಿಗೆ ಈ ಕೃತ್‌ ಪ್ರತ್ಯಯಗಳು ಸೇರುವಾಗ 
ನಡುವೆ ಅತಕ್ಕ ಎಂಬ ವಿಕರಣ ಬರುತ್ತದೆ. ಆಗ ಸಂಧಿನಿಯಮದಂತೆ 
ಧಾತುವಿನ ಉಕಾರಕ್ಕೆ ಲೋಪವೂ ಇತರ ಸ್ವರದ ಮುಂದೆ ಯಕಾರಾಗಮವೂ 
ಬರುತದೆ. 


ಉದಾ: ಮಾಡತಕ್ಕವನು, ಮಾಡತಕ್ಕವಳು, ಮಾಡತಕ್ಕುದು, ಮಾಡತಕ್ಕವರು, 

ಮಾಡತಕ್ಕುವು. 

(ಆ) ಭೂತ- ಭವಿಷ್ಯತ್‌ ಕಾಲಗಳಲ್ಲಿ ಆಖ್ಯಾತಪ್ರತ್ಯಯಗಳು ಸೇರುವಾಗ 
ಧಾತುವಿಗೆ ಯಾವ ರೂಪಾಂತರವಿದೆಯೋ ಯಾವ ವಿಕರಣವಿದೆಯೋ 
ಅದೆಲ್ಲವೂ ಕೃತ್‌ ಪ್ರತ್ಯಯಗಳು ಪರವಾದಾಗಲೂ ಬರುತ್ತದೆ. 

ಉದಾ: ಭೂತಕಾಲಕ್ಕೆ- ಮಾಡಿದವನು, ಮಾಡಿದವಳು, ಮಾಡಿದುದು 
ಕೊಟ್ಟವನು, ಕೊಟ್ಟವಳು, ಕೊಟ್ಟುದು 
ಇತ್ತವನು, ಇತ್ತವಳು, ಇತ್ತುದು 
ಭವಿಷ್ಯತ್ಕಾಲಕ್ಕೆ- 

ಮಾಡುವವನು, ಮಾಡುವವಳು, ಮಾಡುವುದು, ಮಾಡುವದು 

ಕೊಡುವವನು, ಕೊಡುವವಳು, ಕೊಡುವುದು, ಕೊಡುವದು 

ಈಯುವವನು, ಈಯುವವಳು, ಈಯುವುದು, ಈಯುವದು 


(ಇ) ನಿಷೇಧರೂಪದಲ್ಲಿ ಕೃತ್‌ ಪ್ರತ್ಯಯಗಳು ಸೇರುವಾಗ ಧಾತುವಿನ ಮುಂದೆ 
ಅದ ಎಂಬ ವಿಕರಣಪ್ರತ್ಯಯ ಬರುತ್ತದೆ. 


೯೫ ಕೃದಂತ ಪ್ರಕರಣ 


ಉದಾ : ಮಾಡದವನು, ನುಡಿಯದವನು, ನಗದವನು, ಹೇಳದವಳು, 
ಬೀಳದುದು. 
ವಿಶೇಷ: ೧. ಭೂತಕಾಲದಲ್ಲಿ ಮಾಡಿದ್ದವನು, ಮಾಡಿದ್ದವಳು, ಮಾಡಿದ್ದುದು- ಇತ್ಕಾದಿ 
ಪ್ರಯೋಗಗಳಿವೆ. ಇಲ್ಲಿ ಮಾಡಿ + ಇದ್ದವನು ಎಂದು ಪದಚ್ಚೀದ. 
ಮಾಡಿ ಎಂಬುದು ಕೃದಂತಾವ್ಯಯ. ಇರು ಧಾತುವಿನ ಭೂತಕೃದಂತ 
ರೂಪ ಇದ್ದವನು. ಮಾಡಿದ್ದುದು ಎಂಬಲ್ಲಿ ದು ಶಬ್ದಕ್ಕೆ ಲೋಪವನ್ನು 
ಮಾಡಿ ಮಾಡಿದ್ದು ಎಂದು ಪ್ರಯೋಗಿಸುವುದೂ ಉಂಟು. ಇದ್ದುದು 
ಎಂಬುದನ್ನು ಇದ್ದದ್ದು ಎಂದೂ ಕೆಲವರು ಬಳಸುತ್ತಾರೆ. 
೨. ಕರ್ಮಣಿ ಪ್ರಯೋಗದಲ್ಲಿಯೂ ಮೇಲ್ಕಂಡ ಕೃತ್‌ ಪ್ರತ್ಯಯಗಳು 
ಬರುತ್ತವೆ. 
ಉದಾ : ಹೇಳಲ್ಪಡತಕ್ಕವನು, ಹೇಳಲ್ಲಟ್ಟವನು, ಹೇಳಲ್ಪಡುವವನು, 
ಹೇಳಲ್ಪಡದವನು. 

೩. ಮೇಲ್ಕಂಡ ಕೃದಂತನಾಮಗಳಲ್ಲಿ "ಅವನು, ಅವಳು' ಮುಂತಾದ 
ಪ್ರತ್ಯಯಗಳನ್ನು ಸೇರಿಸದಿದ್ದಾಗ ಬರಿಯ ವಿಶೇಷಣಗಳಾಗುತ್ತವೆ. ಅವು 
ಗಳ ಮೇಲೆ ವಿಭಕ್ತಿ ಪ್ರತ್ಯಯಗಳು ಬರುವುದಿಲ್ಲ. ಅವನ್ನು ಕೃದಂತ 
ವಿಶೇಷಣಗಳೆನ್ನಬಹುದು. 

ಉದಾ : ಕೇಳತಕ್ಕ ಮನುಷ್ಯ, ನಕ್ಕ ಹುಡುಗ, ಹಾಡುವ ಹುಡುಗಿ, ಬಿದ್ದ 
ಹಣ್ಣು. 
ಣಿ 
೪. ಕೃದಂತವಿಶೇಷಣಗಳಾಗುವಾಗ ಧಾತುಗಳಿಗೆ ಕರ್ಮಾರ್ಥದಲ್ಲಿ ಅಲ್ಪಡು 
ಎಂಬುದು ವಿಕಲ್ಪವಾಗಿ ಬರುತ್ತದೆ. 
ಉದಾ: ಹಾಡುವ (ಹಾಡಲ್ಪಡುವ) ಪದ ಕೇಳುವ (ಕೇಳಲ್ಪಡುವ) ಕಥೆ 
ಮುರಿದ (ಮುರಿಯಲ್ಪಟ್ಟ) ಕೋಲು ಸುಟ್ಟ (ಸುಡಲ್ಪಟ್ಟ) ಕಾಡು 
ತಿನ್ನುವ (ತಿನ್ನಲ್ಪಡುವ) ಪದಾರ್ಥ ಕಟ್ಟಿದ (ಕಟ್ಟಲ್ಪಟ್ಟ) ಮನೆ 
ನೋಡದ (ನೋಡಲ್ಪ್ಬಡದ)ಮನುಷ್ಯ ಬಿಟ್ಟ(ಬಿಡಲ್ಲಟ್ಟ) ಶಾಲೆ. 

೫. ತಿರುಕ, ಕುಡುಕ, ಹರುಕ, ಕಳ್ಳ, ಮನೆಮುರುಕ, ಬಾಯಿಬಡುಕ, 
ಬಾಲಬಡಕ, ಹೊಟ್ಟೆಹೊರಕ, ಬಾಳುಹರಕ - ಮೊದಲಾದವೂ 
ಕೃದಂತನಾಮಗಳು. ತಿರಿಯುವವನು- ತಿರುಕ. ಕುಡಿಯುವವನುಷ 

ಕುಡುಕ ಇತ್ಯಾದಿ. 


ಹೊಸಗನ್ನಡ ವ್ಯಾಕರಣ ೯೬ 


೨. ಕೃದಂತಭಾವನಾಮ 


ಭಾವವೆಂದರೆ ಕ್ರಿಯೆ. ಎಲ್ಲ ಧಾತುಗಳ ಮೇಲೂ ಭಾವಾರ್ಥದಲ್ಲಿ ಉವುದು, 
ಉವದು, ಉವಿಕೆ ಎಂಬ ಪ್ರತ್ಯಯಗಳು ಬರುತ್ತವೆ. ಇವು ಬಂದಾಗ ಧಾತುವಿನ 
ಅಂತ್ಯದಲ್ಲಿರುವ ಉಕಾರಕ್ಕೆ ಲೋಪ ಬರುತ್ತದೆ. ಉಳಿದೆಡೆ ಧಾತುವಿನ ಮುಂದೆ 
ಯಕಾರಾಗಮ ಬರುತ್ತದೆ. 


ಉದಾ : ಮಾಡುವುದು, ಮಾಡುವದು, ಮಾಡುವಿಕೆ; 
ಹೇಳುವುದು, ಹೇಳುವದು, ಹೇಳುವಿಕೆ; 
ಕಲಿಯುವುದು, ಕಲಿಯುವಿಕೆ; ಬರೆಯುವುದು, ಬರೆಯುವಿಕೆ 
ವುದು ಪ್ರತ್ಯಯವೂ ಕಂಡುಬರುತ್ತದೆ- ಕಲಿವುದು, ಬರೆವುದು. 
೧. ಉವುದು ಪ್ರತ್ಯಯವು ವಿಧಿ, ಪ್ರಾರ್ಥನೆ ಮುಂತಾದ ಅರ್ಥದಲ್ಲಿಯೂ 
ಬರುತ್ತದೆ. 
ಉದಾ : ನೀವು- ತಿಳಿಯುವುದು, ಕೊಡುವುದು. 
೨. ಕೆಲವರು ವಿಕೆ, ವುದು, ಓಣ ಪ್ರತ್ಯಯಗಳನ್ನು ಭಾವಾರ್ಥದಲ್ಲಿ 
ಸೇರಿಸುತ್ತಾರೆ. 
ಉದಾ: ಕಲಿವಿಕೆ, ಉರಿವಿಕೆ, ಕಲಿವುದು, ಬರೆವುದು, ಕಲಿಯೋಣ, 
ಬರೆಯೋಣ. 
೩. ಕೆಲವು ಧಾತುಗಳು ಧಾತು ಸ್ವರೂಪದಲ್ಲಿಯೇ ನಿಂತು ಕೃದಂತಭಾವ 
ನಾಮಗಳೆನಿಸುತ್ತವೆ. 
ಉದಾ : ಹುಟ್ಟು, ನಡೆ, ನುಡಿ,ಓದು, ತಪ್ಪು, ಬೆಳೆ, ಕಟ್ಟು, ಗುದ್ದು, 
ಬೀಳು, ಬದುಕು, ಉರಿ, ಚಿಗುರು, ಉಗುಳು, ಹೇರು, ಹಿಡಿ, 
ಸವಿ. 
ಧಾತುಸ್ತರೂಪದಲ್ಲಿ ನಿಂತಾಗ ಕೆಲವು ಧಾತುಗಳ ಆದಿಸ್ವರವು ದೀರ್ಫ್ಥವಾಗುತ್ತದೆ. 
ಉದಾ : ಕೆಡು ಕೇಡು, ಬಿಡು ಬೀಡು, ಪಡು ಪಾಡು. 
೪. ಭಾವಾರ್ಥದಲ್ಲಿ ಇನ್ನು ಕೆಲವು ಪ್ರತ್ಯಯಗಳೂ ಬರುತ್ತವೆ - 


ಇಕೆ- ಬಾಳಿಕೆ, ನಂಬಿಕೆ, ಹೊಗಳಿಕೆ, ಹೋಲಿಕೆ, ಎಚ್ಚರಿಕೆ, ಆಳಿಕೆ, ಅಂಜಿಕೆ, 
ನಾಚಿಕೆ, ಬಳಲಿಕೆ, ಬೆದರಿಕೆ, ಕಲಿಕೆ. 


ಇಗೆ-ಉಡಿಗೆ, ತೊಡಿಗೆ, ಅಡಿಗೆ, ಹೆರಿಗೆ, ಮುತ್ತಿಗೆ, ಹಾಸಿಗೆ. 
ಅವು- ಕಳವು, ಬರವು, ಸೆಳವು, ಗೆಲವು, ನಿಲವು, ಒಲವು, ತೆರವು. 


೯೭ 


ಕೃದಂತ ಪ್ರಕರಣ 
ವು- ಸಾವು, ನೋವು, ಮೇವು, ಸುಳಿವು, ದಣಿವು, ಅರಿವು,ಹರಿವು, ಅಳಿವು. 
ತ - ಕುಣಿತ, ತಿವಿತ, ಇರಿತ, ಒಗೆತ, ನೆಗೆತ, ಮೆರೆತ, ಅಗಿತ, ಬಿಗಿತ. 
ವಳಿ- ನಡೆವಳಿ, ಸಲುವಳಿ, ಕೊಡುವಳಿ, ತರುವಳಿ, ಹಿಡಿವಳಿ (ಹಿಡುವಳಿ) 
ಟ- ಆಟ, ಓಟ, ನೋಟ, ಮಾಟ, ಕಾಟ, ಊಟ. 
ಅಲು- ಮುಗ್ಗಲು, ಬಿಕ್ಕಲು, ಒಣಗಲು, ಜಾರಲು, ಒಕ್ಕಲು 
ಎ- ನಗೆ, ಹೊರೆ, ಕೊಲೆ. 
ಅತೆ- ಅಳತೆ, ನಡತೆ 
ಅಪು- ನೆನಪು, ಹೊಳಪು. 
ಅ- ಸಾಲ, ಸೋಲ 
ಅಕೆ- ಮೊಳಕೆ, ಬೆರಕೆ 
ವಳಿಕೆ- ಬೆಳೆವಳಿಕೆ, ತಿಳಿವಳಿಕೆ. 
ವಣಿಗೆ- ಮೆರವಣಿಗೆ, ಬರೆವಣಿಗೆ, ಬೆಳವಣಿಗೆ. 
ಇತ- ಒಪ್ಪಿತ, ತಪ್ಪಿತ. 
ಗೆ- ಬೇಗೆ, ನಂಬುಗೆ, ಉಡುಗೆ, ತೊಡುಗೆ. 
ಅಣೆ- ಒಕ್ಕಣೆ, ಹರಗಣೆ. 
ಇಸು- ಮುಳಿಸು, ತಿನಿಸು. 
ಅಕು - ಮುರಕು, ಹರಕು. 
ಉಕ - ನಡುಕ, ಮುರುಕ. 
ಕೆ - ಆಯ್ಕೆ, ಆರಯ್ಕೆ 
ಅಸು- ಬೆಳಸು, ನೆನಸು. 
೫. ಹಳಗನ್ನಡದ ಕೆಲವು ಕೃದಂತಭಾವನಾಮಗಳು ಹೊಸಗನ್ನಡದಲ್ಲಿ ಸ್ವಲ್ಪ 


ರೂಪಾಂತರವನ್ನು ಹೊಂದುತ್ತವೆ. 


ಉದಾ : ಏಳ್ಗೆ ಇ ಏಳಿಗೆ, ಸಲ್ಲೆ- ಸಲಿಗೆ, ಕಾಣೆ ಕಾಣಿಕೆ, ಒಲ್ಲೆ 
೧ ೧ ಆ 


ಒಲುಮೆ, ಬಲ್ಲವ ಬಲುಮೆ, ಬಾಳೆ- ಬಾಳುವೆ. 


ಯಾವ ಧಾತುಗಳ ಮೇಲೆ ಯಾವ ಯಾವ ಪ್ರತ್ಯಯಗಳು 


ಬರುತ್ತವೆಯೆಂಬುದನ್ನು ರೂಢಿಯಿಂದ ತಿಳಿಯಬೇಕು. ರೂಢಿಯಿಂದ ಇವಗಳಿಗೆ 
ಅರ್ಥವಿಶೇಷವೂ ಸಂಭವಿಸುತ್ತವೆ. 


ಹೊಸಗನ್ನಡ ವ್ಯಾಕರಣ ೯೮ 
ಉದಾ : ಹೇರುವಿಕೆ ಇ ಹೇರು, ಹಿಡಿಯುವಿಕೆ- ಹಿಡಿವಳಿ, ಹಾಸುವಿಕೆ- 
ಹಾಸಿಗೆ. 
೬. ಭೂತಕಾಲದಲ್ಲಿಯೂ ಕೆಲವು ಭಾವಾರ್ಥಕ ಕೃತ್‌ ಪ್ರತ್ಯಯಗಳು ಬರುತ್ತವೆ. 
ಉದಾ: ಮಾಡಿದ್ದು, ಮಾಡಿದುದು; ಕೇಳಿದ್ದು, ಕೇಳಿದುದು; ಬಿದ್ದಿದ್ದು, ಬಿದ್ದದ್ದು, 
ಬಿದ್ದುದು; ಕೆತ್ತಿದ್ದು, ಕಿತ್ತದ್ದು, ಕಿತ್ತದು; ಆದದ್ದು, ಆಗಿದ್ದು, ಆದುದು; ಹೋಗಿದ್ದು, 
ಹೋದದ್ದು, ಹೋದುದು. 
೩. ಕೃದಂತಾವ್ಯಯಗಳು 
ಧಾತುವಿನ ಮೇಲೆ ಉತ್ತದು, ಅದೆ, ಅಲು, ದರೆ, ಅ, - ಇತ್ಯಾದಿ 
ಪ್ರತ್ಯಯಗಳು ಬಂದು ಕೃದಂತಾವ್ಯಯಗಳಾಗುತ್ತವೆ. ಇವೆಲ್ಲವೂ ಪೂರ್ಣಕ್ರಿಯೆಯನ್ನು 
ಕೊಡುವ ಕ್ರಿಯಾಪದದಲ್ಲಿ ವಿಶೇಷಣವಾಗಿ ಅನ್ವಯವನ್ನು ಪಡೆಯುತ್ತವೆ. 
ಭೂತಕೃದಂತಾವ್ಯಯ 
೧. ಒಂದೇ ಕರ್ತೃವಿನಿಂದ ಅನೇಕ ಕ್ರಿಯೆಗಳುಂಟಾದಾಗ ನಡೆದುಹೋದ 
ಪೂರ್ವಕ್ರಿಯೆಯನ್ನು ಹೇಳುವ ಧಾತುವಿನ ಮೇಲೆ ದು ಪ್ರತ್ಯಯ ಬರುತ್ತದೆ. 
ಉದಾ : ಅವನು ಬರೆದು ಕಳಿಸಿದನು. 
ಹುಡುಗನು ಚೆಂಡನ್ನು ಎಸೆದು ಬಂದನು. 
(ಅ) ಉಕಾರಾಂತ ಧಾತುವಿನ ಮೇಲೆ ದುಗೆ ಬದಲಾಗಿ ಇ ಪ್ರತ್ಯಯ ಬರುತ್ತದೆ. 
ಉದಾ: ಅವನು ನೋಡಿ ಬಂದನು. ಕೇಳಿ ಕಳಿಸಿದನು, ಕಳಿಸಿ ಬರುತ್ತಾನೆ. 


(ಆ) ಭೂತಕಾಲದ ಕ್ರಿಯಾಪದಗಳಾಗುವಾಗ ಧಾತುಗಳಿಗೆ ಯಾವ ಆದೇಶಗಳು 
ಬರುತ್ತವೆಯೋ, ಅಂಥ ಆದೇಶಗಳು ಪೂರ್ವಕ್ರಿಯೆಯನ್ನು ಹೇಳುವ 
ಧಾತುಗಳಿಗೂ ಬರುತ್ತವೆ. ಅವುಗಳಿಗೆ ದುಗೆ ಬದಲಾಗಿ ಉ ಪ್ರತ್ಯಯ 


ಬರುತ್ತದೆ. 
ಉದಾ : ಧಾತು ಭೂತಕಾಲದ ಕ್ರಿಯಾಪದ ಕೃದಂತಾವ್ಯಯ 
ಏಳು ಎದನು ಎದ್ದು 
ಎ) ಎ 
ಕಾಣು ಕಂಡನು ಕಂಡು 
ನಿಲ್ಲು ನಿಂತನು ನಿಂತು 


ne) 


ಕೊಡು ಕೊಟ್ಟನು ಕೊಟ್ಟು 


೯೯ ಕೃದಂತ ಪ್ರಕರಣ 
ಆದರೆ ಒಂದು ದೀರ್ಫ್ಥವಿದ್ದು ಉಕಾರಾಂತವಾದ ಧಾತುಗಳು ಈ ನಿಯಮಕ್ಕೆ 
ಒಳಗಾಗದೆ ಇ ಪ್ರತ್ಯಯವನ್ನು ಪಡೆಯುತ್ತವೆ. 
ಆಗು-ಆಗಿ, ಹೋಗು- ಹೋಗಿ, ಹೀಗೆಯೇ ಮಾಡಿ, ಬೇಡಿ, ಕಾಡಿ, ನೋಡಿ, 
ಬೀಗಿ ಇತ್ಯಾದಿ. 
(ಇ) ಈ ಧಾತುಗಳಿಗೆ ಎರಡೆರಡು ರೂಪಗಳುಂಟು. 
ಸಿಗು-ಸಿಕ್ಕಿ,ಸಿಕ್ಕು; ಮಿಗು- ಮಿಕ್ಕಿ, ಮಿಕ್ಕು; ಒಗು- ಒಕ್ಕಿ, ಒಕ್ಕು; 
ಉಗು (ಉಕ್ಕು)- ಉಕ್ಕಿ, ಉಕ್ಕು. 
ವಿಶೇಷ : ಕಾರ್ಯಕಾರಣಭಾವ ತೋರುವಾಗ- ಎಂದರೆ ಮೊದಲನೆಯ 


ಕ್ರಿಯೆ ಎರಡನೆಯ ಕ್ರಿಯೆಗೆ ಕಾರಣವಾದಾಗ ಒಂದೇ ಕರ್ತೃ 
ವಿರಬೇಕೆಂಬ ನಿಯಮವಿಲ್ಲ. 


ಉದಾ: ಮಳೆ ಬಿದ್ದು ಕೆರೆ ತುಂಬಿತು 
ಗುರು ಕಲಿಸಿ ಶಿಷ್ಯನು ಬುದ್ಧಿವಂತನಾದನು 
ಕಾಲು ಜಾರಿ ಅವನು ಬಿದ್ದನು 


ಇವುಗಳಿಗೆ ಭೂತಕೃದಾಂತಾವ್ಯಯಗಳೆಂದು ಹೆಸರು. ಇವು 
ಇಕಾರಾಂತ ಅಥವಾ ಉಕಾರಾಂತವಾಗಿರುತ್ತವೆ. 


೨. ಒಂದೇ ಕರ್ತೃವಿನಿಂದ ಎರಡು ಕ್ರಿಯೆಗಳು ಏಕಕಾಲದಲ್ಲಿ ನಡೆಯುವಾಗ, 
ವಿವಕ್ಷಾನುಸಾರವಾಗಿ ಒಂದು ಧಾತುವಿನ ಮೇಲೆ ಉತ್ತ ಎಂಬ ಪ್ರತ್ಯಯ ಬರುತ್ತದೆ. 
ಇದು ಕಾಲತ್ರಯವನ್ನು ಸೂಚಿಸಬಹುದು. 


ಉದಾ : ವರ್ತಮಾನ- ಹಾಡುತ್ತ ಹೋಗುತ್ತಾನೆ, ಹೋಗುತ್ತ ಹಾಡುತ್ತಾನೆ. 
ಭೂತ - ಹೇಳುತ್ತ ಬರೆದನು. ಬರೆಯುತ್ತ ಹೇಳಿದನು. 
ಭವಿಷ್ಯತ್‌- ನೋಡುತ್ತ ಹಾಡುವೆನು. ಹಾಡುತ್ತ ನೋಡುವೆನು. 


ವಿಶೇಷ (ಅ) ಉತ್ತ ಪ್ರತ್ತಯದ ಮೇಲೆ ಇರು ಧಾತುವಿನಿಂದಾದ ಕೃದಂತಾವ್ಯಯವು 
ಸೇರಬಹುದು. ಆಗ ಒಂದೇ ಕರ್ತೃವಿರಬೇಕೆಂಬ ನಿಯಮವಿಲ್ಲ. 
ಉದಾ : ಅವನು ಮಾತಾಡುತ್ತಿರಲು, ಗಂಟಲು ಒಣಗಿತು. 
ಹನುಮಂತನು ಹೇಳುತ್ತಿರಲು, ರಾವಣನು ಸಿಡುಕಿದನು. 
ಹೀಗೆಯೆ “ಇರಲಾಗಿ, ಇದ್ದಿರಲಾಗಿ, ಇದ್ದಿರಲು, ಇದ್ದಾಗ” ಎಂಬಿವನ್ನು 
ಉತ್ತ ಪ್ರತ್ಕಯಾಂತದ ಮೇಲೆ ಸೇರಿಸಬಹುದು. 
(ಆ) ಪೂರ್ವಕ್ರಿಯೆ ಆಗತಾನೆ ಮುಗಿಯಿತೆಂಬ ಅರ್ಥ ತೋರಿದಾಗ, ಆ 


ಹೊಸಗನ್ನಡ ವ್ಯಾಕರಣ ೧೦೦ 


ಧಾತುವಿನ ಮೇಲೆ ಉತ್ತಲೂ, ಉತ್ತಲೆ ಎಂಬ ಪ್ರತ್ಯಯಗಳು 
ಸೇರುತ್ತವೆ. 


ಉದಾ 1 


ನಾನು ಹೋಗುತ್ತಲೂ ಅವನನ್ನು ಕಂಡೆನು. 
ಅವನು ಕೇಳುತ್ತಲೆ ನಾನು ಕೊಟ್ಟಿನು. 


ನಾನು ಹೋಗುವುದೂ ಅವನನ್ನು ಕಂಡೆನು- ಇತ್ಯಾದಿ 
ಪ್ರಯೋಗಗಳೂ ಕಂಡು ಬರುತ್ತವೆ. 


೭. ಒಂದೇ ಕರ್ತೃವಿನಿಂದ ಎರಡು ಕ್ರಿಯೆಗಳು ನಡೆಯುವಾಗ ಭವಿಷ್ಯತ್‌ 
ಕಾಲದ ಕ್ರಿಯೆಯನ್ನು ಹೇಳುವ ಧಾತುವಿನ ಮೇಲೆ ಅಲು ಎಂಬ ಪ್ರತ್ಯಯ ಬರುತ್ತದೆ. 
ಈ ಭವಿಷ್ಯತ್ಕಾಲದ ಕ್ರಿಯೆ ಇನ್ನೊಂದು ಕ್ರಿಯೆಗೆ ಪ್ರಯೋಜನವಾಗಿರುತ್ತದೆ. 
ಉದಾ : ಓದಲು ಶಾಲೆಗೆ ಹೋದೆನು 

ತಿನ್ನಲು ಮನೆಗೆ ಬರುತ್ತಾನೆ. 


ವಿಶೇಷ: (ಅ) 


ಉದಾ : 


(ಆ) 


(ಇ) 


ಈ ಅಲುವಿನ ಮುಂದೆ ಇಕ್ಕೆ ಎಂಬ ಪ್ರತ್ಯಯವನ್ನು ಸೇರಿಸು 
ವುದುಂಟು. 

ಓದಲಿಕ್ಕೆ, ತಿನ್ನಲಿಕ್ಕೆ 

ಅಲು ಪ್ರತ್ಯಯದ ಲುಗೆ ಲೋಪಮಾಡಬಹುದು. ಆಗ 
ಇನ್ನೊಂದು ಕ್ರಿಯಾಪದದ ಹಿಂದೆಯೇ ಪ್ರಯೋಗಿಸಬೇಕು. 
ಓದ ಹೋದನು. ತಿನ್ನ ಬಂದನು. ಹೋಗ ಹೇಳಿದನು. 
ಕ್ರಿಯೆಗಳಿಗೆ ಕಾರ್ಯಕಾರಣಭಾವ ತೋರಿದಾಗ ಕಾರಣ ಕ್ರಿಯಾ 
ವಾಚಕದ ಮೇಲೆ ಅಲು ಬರುತ್ತದೆ. ಅದರ ಮುಂದೆ ಆಗಿ 
ವಿಕಲ್ಪವಾಗಿ ಬರುತ್ತದೆ. ಇಲ್ಲ ಒಂದೇ ಕರ್ತೃವಿರಬೇಕೆಂಬ 
ನಿಯಮವಿಲ್ಲ. 


ನಾನು ಹೋಗಲು ಆತನಿಗೆ ಸಂತೋಷವಾಯಿತು. ಮಗು 
ಬರಲಾಗಿ ತಾಯಿ ಹಗ್ಗಿದಳು. 


೪. ಒಂದೇ ಕರ್ತೃವಿನಿಂದ ಎರಡು ಕ್ರಿಯೆಗಳು ನಡೆಯುವಾಗ ಪೂರ್ವ 
ಕ್ರಿಯೆಯಲ್ಲಿ ನಿಷೇಧ ತೋರಿದರೆ, ಆ ಧಾತುವಿನ ಮೇಲೆ ಅದೆ 
ಪ್ರತ್ಯಯ ಬರುತ್ತದೆ. 


ಅವನು ತಿಳಿಸದೆ ಹೋಗುತ್ತಾನೆ 
ಅವಳು ಹಾಡದೆ ಬಂದಳು. 


೧೦೧ ಕೃದಂತ ಪ್ರಕರಣ 
ವಿಶೇಷ : (ಅ) ಎರಡು ಕ್ರಿಯೆಗಳಿಗೆ ಕಾರ್ಯಕಾರಣಭಾವ ತೋರಿದಾಗ ಒಂದೇ 
ಕರ್ತೃವಿರಬೇಕೆಂಬ ನಿಯಮವಿಲ್ಲ. 
ಉದಾ : ನಾನು ಹೇಳದೆ ಮೋಸವಾಯಿತು. 
ನೀನು ಹೋಗದೆ ಕೆಲಸವಾಗದು. 
ಅವನು ಅಡ್ಡಿ ಪಡಿಸದೆ ಇವನು ಬಂದನು. 


(ಆ) ಹೀಗೆ ಕಾರ್ಯಕಾರಣಭಾವ ತೋರಿದಾಗ ಅದೆ ಪ್ರತ್ಯಯದ 
ಮುಂದೆ ಇರು ಧಾತುವೂ ಅದರ ಮುಂದೆ ಅಲು, ಅಲಾಗಿ, 
ಎಂಬುದೂ ಸೇರಬಹುದು. 


ಉದಾ : ನಾನು ಹೇಳದಿರಲು (ಹೇಳದಿರಲಾಗಿ) ಮೋಸವಾಯಿತು. 

೫. ಎರಡು ಕ್ರಿಯೆಗಳು ನಡೆಯುವಾಗ ಕಾರಣವಾದ ಕ್ರಿಯೆಯಲ್ಲಿ 
ಸಂಭಾವನೆ (ಷರತ್ರು ತೋರಿದಾಗ, ಆ ಧಾತುವಿನ ಮೇಲೆ ದರೆ ಅಥವಾ ಅರೆ 
ಪ್ರತ್ಯಯ ಬರುತ್ತದೆ. 
ಉದಾ : ನಾನು ಹೇಳಿದರೆ ಅದರಂತೆ ನಡೆಯುತ್ತೇನೆ. 

ಅವನು ಕೊಟ್ಟರೆ ನೀನು ಕೊಡುತ್ತೀಯೆ. 
ಈ ರೂಪಗಳನ್ನು ಸಿದ್ಧಪಡಿಸುವುದು ಹೇಗೆಂದರೆ- 
(ಅ) ಇಕಾರಾಂತ ಭೂತಕೃದಂತಗಳ ಮೇಲೆ ದರೆ ಪ್ರತ್ಯಯವನ್ನು ಸೇರಿಸಬೇಕು. 


ಉದಾ: ಹೇಳಿದರೆ, ನೋಡಿದರೆ, ಬರೆದರೆ, ಹೇಳಿಸಿದರೆ, 
(ಆ) ಉಕಾರಾಂತ ಭೂತಕೃದಂತಗಳ ಮೇಲೆ ಅರೆ ಪ್ರತ್ಯಯವನ್ನು 
ಸೇರಿಸಬೇಕು. 
ಉದಾ : ನಿಂತರೆ, ಕೊಟ್ಟರೆ, ಸುಟ್ಟರೆ, ಕಂಡರೆ. 
(ಇ) ಆಗು ಧಾತುವಿನ ರೂಪ ಆದರೆ. ಹೋಗು ಧಾತುವಿನ ರೂಪ 
ಹೋದರೆ. 


ವಿಶೇಷ: ಮೇಲ್ಕಂಡ ಉದಾಹರಣೆಗಳಲ್ಲಿ ಕಾರಣಕ್ರಿಯೆ ಭವಿಷ್ಯತ್ಕಾಲಕ್ಕೆ ಸಂಬಂಧಿಸಿದೆ. 
ಅದು ಭೂತಕಾಲಕ್ಕೆ ಸಂಬಂಧಿಸಿದರೆ ಧಾತುವಿನ ಮೇಲೆ ಇದ್ದರೆ ಎಂಬ 
ಪ್ರತ್ಯಯವು ಬರುತ್ತದೆ. ಅದನ್ನು ಎಲ್ಲ ಕೃದಂತಾವ್ಯಯಗಳ ಮೇಲೂ 
ಸೇರಿಸಬಹುದು. 
ಉದಾ : ಅವನು ಹೇಳಿದ್ದರೆ ಬರುತ್ತಾನೆ. 
ನಾನು ನೋಡಿದ್ದರೆ ಅದನ್ನು ತರುತ್ತಿದ್ದೆನು. 
ಹೀಗೆಯೇ ಕೊಟ್ಟಿದ್ದರೆ, ಬಿದ್ದಿದ್ದರೆ, ನಕ್ಕಿದ್ದರೆ, ಬರೆದಿದ್ದರೆ, ಇತ್ಯಾದಿ. 


ಹೊಸಗನ್ನಡ ವ್ಯಾಕರಣ ೧೦೨ 


ನೋಡಿದಿದ್ದರೆ, ಕೊಟ್ಟಿದಿದ್ದರೆ ಮುಂತಾದ ಪ್ರಯೋಗಗಳೂ ಇವೆ. ಇಲ್ಲಿ 
ನೋಡಿದ್ದು * ಇದ್ದರೆ ಎಂದು ಬಿಡಿಸಿಕೊಳ್ಳಬೇಕು. "ನೋಡಿದ ಕ್ರಿಯೆ ನಡೆದಿದ್ದರೆ' 
ಎಂದರ್ಥ. ತಾ| 


ಅವ್ಯಯ ಪ್ರಕರಣ 


ಲಿಂಗ, ವಚನ, ಕಾರಕಾದ್ಯರ್ಥಗಳಿಗೆ ಅನುಗುಣವಾಗಿ ಪ್ರತ್ಯಯಗಳು 
ಸೇರುವುದರಿಂದ ಶಬ್ದಗಳು ರೂಪಭೇದಗಳನ್ನು ಪಡೆಯುತ್ತವೆ. ಯಾವ ಅರ್ಥದಲ್ಲಿಯೂ 
ಪ್ರತ್ಯಯವನ್ನು ಪಡೆಯದೆ ಏಕರೂಪದಲ್ಲಿ ನಿಲ್ಲುವ ಶಬ್ದಗಳಿಗೆ ಅವ್ಯಯಗಳೆಂದು 
ಹೆಸರು. ಅವ್ಯಯಗಳಲ್ಲಿ ಸಾವತಾನ್ಯಾವ್ಯಯು, ಅನುಕರಣಾವ್ಯಯು, 
ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಬಂಧಾರ್ಥಕಾವ್ಯಯ, 
ಅವಧಾರಣಾರ್ಥಕಾವ್ಯಯ, ಕೃದಂತಾವ್ಯಯ, ತದ್ದಿತಾಂತಾವ್ಯಯ- ಎಂದು 
ಎಂಟು ವಿಧ. 


೧. ಸಾಮಾನ್ಕಾವ್ಯಯ: ಮೆಲ್ಲನೆ, ಮೆಲ್ಲಗೆ, ಸುಮನೆ, ಸುಮಗೈೆ, ಥಟ್ಟನೆ, 
ನೆಟ್ಟನೆ, ನೆಟ್ಟಗೆ, ಬೇಗ, ಬೇಗನೆ, ಹಾಗೆ, ಹೀಗೆ, ಕೂಡಲೆ, ಒಡನೆ, ಸುತ್ತಲೂ, 
ಮುಂದೆ, ಹಿಂದೆ, ಕೆಳಗೆ, ಮೇಲೆ, ಅಂತು, ಇಂತು, ಬೇರೆ, ಆಗ, ಈಗ- ಇತ್ಯಾದಿ. 
ಇವು ಕ್ರಿಯಾವಿಶೇಷಣಗಳು. 

೨. ಅನುಕರಣಾವ್ಯಯ: ಫಟಫಟ, ಪಟಪಟನೆ, ದಬದಬ, ದಬದಬನೆ, 
ಸರಸರ, ಸರಸರನೆ, ದೊಪ್ಪನೆ, ಭಗ್ಗನೆ- ಇತ್ಯಾದಿ. ಇವು ಕ್ರಿಯಾವಿಶೇಷಣಗಳು. 

೩. ಭಾವಸೂಚಕಾವ್ಯಯ: ಆ, ಈ, ಓ, ಓಹೊ, ಅಯ್ಯೊ, ಅಯ್ಕಯ್ಕೊ, 


ಹಾ, ಎಲಾ, ಎಲೆಲಾ, ಎಲೊ, ಎಲೈ, ಎಲ್‌, ಛೆ, ಥೂ, ಅಬ್ಬಾ, ಆಹಾ, ಅಹಹ, 
ಅಕ್ಕಟಾ, ಹೊ, ಹಹಹ- ಇತ್ಯಾದಿ. 


೪. ಕ್ರಿಯಾರ್ಥಕಾವ್ಯಯ: ಉಂಟು, ಬೇಕು, ಬೇಡ, ಇಲ್ಲ ಹೌದು, 
ಅಲ್ಲ, ಸಾಕು - ಇತ್ಯಾದಿ. 


೫. ಸಂಬಂಧಾರ್ಥಕಾವ್ಯಯ : ಮತ್ತು, ಅಥವಾ, ತರುವಾಯ, ಬಳಿಕ, 
ಇನ್ನು, ಇನ್ನೂ, ಆಮೇಲೆ, ಆದ್ದರಿಂದ, ಆದದ್ದರಿಂದ, ಆದುದರಿಂದ, ಅಲ್ಲದೆ, 
ಇತ್ಯಾದಿ. 


೬. ಅವಧಾರಣಾರ್ಥಕಾವ್ಯಯ : ಏಜನೀನೆ, ರಾಮನೇ. 


೭. ಕೃದಂತಾವ್ಯಯ: ಆಗಿ, ಹೋಗಿ, ಹೋಗಲು, ಮಾಡಿ, ಕಂಡು, ಬಂದು 
ನೋಡುತ್ತ, ಹೇಳುತ್ತ, ನೋಡದೆ, ಹೇಳದೆ, ಓದಲಿಕ್ಕೆ, ಬರೆಯಲಿಕ್ಕೆ ಇತ್ಯಾದಿ. 


ಲ. ತದ್ದಿತಾಂತಾವ್ಯಯ : ರಾಮನಂತೆ, ಅವಳೋಪಾದಿಯಲ್ಲಿ, 
ಊರಿನವರೆಗೆ, ಸಂಜೆಯತನಕ, ನಿನ್ನ ಮಟ್ಟಿಗೆ, ಅವನಿಗಿಂತ, ಅದಕ್ಕಾಗಿ- ಇತ್ಯಾದಿ. 


೧೦೩ ದ್ವಿರುಕ್ತಿ ಪ್ರಕರಣ 
ದ್ವಿರುಕ್ತಿ ಪ್ರಕರಣ 


ಅರ್ಥವಿಶೇಷವು ತೋರುವಾಗ ಒಂದೇ ಪದಕ್ಕೆ ಎರಡು ಸಲ 
ಪ್ರಯೋಗವಾಗುತ್ತದೆ. ಇದಕ್ಕೆ ದ್ವಿರುಕ್ತಿಯೆಂದು ದ್ವಿತ್ವವೆಂದೂ ಹೆಸರು. ಹೀಗೆ 
ದ್ವಿರುಕ್ತಿಯಾದಾಗ ಮೊದಲನೆಯ ಪದಕ್ಕೆ ಲೋಪ, ಆದೇಶ ಮುಂತಾದ ವಿಕಾರಗಳು 
ಕೆಲವೆಡೆ ಬರುತ್ತವೆ. 


೧. ಅಭೀಕ್ಷ್ಯ ( ಕ್ರಿಯೆ ಮತ್ತೆ ಮತ್ತೆ ನಡೆಯುವುದು), ವೀಫ್ಸೆ (ಎಲ್ಲ 
ವಸ್ತುಗಳಿಗೂ ಕ್ರಿಯಾಸಂಬಂಧ) ತೋರುವಾಗ ದ್ವಿತ್ವ ಬರುತ್ತದೆ. 


ಉದಾ: ಅಭೀಕ್ಷ್ಯಕ್ಕೆ- ಮಾಡಿಮಾಡಿ ಬೇಸತ್ತನು. ಓದುತ್ತಾನೆ, ಓದುತ್ತಾನೆ. 
ಕೆಣಕಿಕೆಣಕಿ- ಕೆಣಕಿಕೆಣಕಿ, ನರಳಿನರಳಿ-ನರಳಿನರಳಿ. 


ವೀಪ್ಲೆಗೆ- ಮರಮರವಾೂ ಸೊಂಪಾಗಿ ಬೆಳೆದಿದೆ, ಒಂದೊಂದನ್ನೂ- 
ನೋಡಿದನು. ಬಳ್ಳಿಬಳ್ಳಿಗೂ ನೀರೆರೆಯುತ್ತಾಳೆ. 


೨. ಮೇಲೆ, ಕೆಳಗೆ, ನಡುವೆ- ಮುಂತಾದ ಅರ್ಥವಿರುವ ಪದಗಳಿಗೆ 
ಕ್ರಮವರಿತ ಸಾಮಿಪ್ಯ ತೋರುವಾಗ ದ್ವಿತ್ವಬರುತ್ತದೆ. 


ಉದಾ: ಮೇಲೆಮೇಲೆ, ಕೆಳಕೆಳಗೆ, ನಡುನಡುವೆ, ಮಧ್ಯಮಧ್ಯದಲ್ಲಿ, 
ಹತ್ತಹತ್ತಿರ, ಮೊದಮೊದಲು, ಕಡೆಕಡೆಗೆ. 


೩. ಕ್ರಿಯಾತಿಶಯವು ತೋರುವಾಗ ಆಜ್ಲಾರ್ಥದ ಮಧ್ಯಮಪುರುಷಕ್ಕೆ 
ದ್ವಿತ್ವಬಂದು ಅದೇ ಧಾತುವಿಗೆ ಅನುಪ್ರಯೋಗ ಬರುತ್ತದೆ. 


ಉದಾ: ಅಳು ಅಳು ಎಂದು ಮಗು ಅಳುತ್ತದೆ. ತಿನ್ನು ತಿನ್ನು ಎಂದು 
ತಿನ್ನುತ್ತಿದನು. ಆಡಿರಿ ಆಡಿರಿ ಎಂದು ಆಡುತ್ತಲೇ ಇದ್ದರು. 


ಬ ತೆ. 


೪. ವಿಶೇಷ್ಯವು ಬಹಳವಾಗಿದ್ದು ಸಾದೃಶ್ಯವು ತೋರುವಾಗ ಗುಣವಾಚಕಗಳಿಗೆ 
ದ್ವಿತ್ವ ಬರುತ್ತದೆ. 


ಉದಾ: ದೊಡ್ಡ ದೊಡ್ಡ ಬಂಡೆಗಳು. ಇಲ್ಲಿ ಬಂಡೆಗಳು ವಿಶೇಷ್ಯ, ದೊಡ್ಡತನದಿಂದ 
ಅವುಗಳಿಗೆ ಪರಸ್ಪರ ಸಾದೃಶ್ಯ. ಹೀಗೆಯೇ ಚಿಕ್ಕಚಿಕ್ಕ, ಹೆಚ್ಚುಹೆಚ್ಚು, ಸಣ್ಣ 
ಸಣ್ಣ, ಬೆಳ್ಳಬೆಳ್ಳಗೆ. 
೫. ಅಸೂಯೆ, ಕೋಪ, ನಿಂದೆ, ಗೌರವ, ಪ್ರೀತಿ, ಶೋಕ, ತ್ವರೆ- ಮುಂತಾದ 
ಮನೋಭಾವಗಳ ಅತಿಶಯವು ತೋರುವಾಗ ವಾಕ್ಕಾದಿಯಲ್ಲಿರುವ ಸಂಬೋಧನ 
ಪದಕ್ಕೆ ಅಥವಾ ಭಾವಸೂಚಕಾವ್ಯಯಕ್ಕೆ ದ್ವಿತ್ವ ಬರುತ್ತದೆ. 


ಹೊಸಗನ್ನಡ ವ್ಯಾಕರಣ ೧೦೪ 
ಉದಾ: ಅಸೂಯೆಗೆ- ಜಾಣ ಜಾಣ, ನಿನ್ನ ಜಾಣತನದಿಂದ ಏನಾಯಿತು? 
ಕೋಪಕ್ಕೆ- ಎಲ ಎಲಾ, ಏನು ಕೆಲಸ ಮಾಡಿದೆ? 
ನಿಂದೆಗೆ- ದುರುಳ ದುರುಳ, ಹೆಚ್ಚು ಮಾತಾಡಬೇಡ 
ಗೌರವಕ್ಕೆ- ಸ್ವಾಮಿ ಸಾಮಿ, ನಿನಗೆ ಶರಣಾದೆನು. 
ಪ್ರೀತಿಗೆ- ಮಗು ಮಗು ಇತ್ತ ಬಾ. 
ಶೋಕಕ್ಕೆ- ಅಯ್ಯೊ ಅಯ್ಯೊ, ನನ್ನನ್ನು ಬಿಟ್ಟು ಹೋದೆಯಾ? 
ತ್ವರೆಗೆ- ಹುಡುಗ ಹುಡುಗ, ಬೇಗ ಬಾ. 
ಮೇಲ್ಕಂಡ ಅರ್ಥದಲ್ಲಿ ಸಂಪೂರ್ಣ ವಾಕ್ಕಕ್ಕೂ ದ್ವಿತ್ವ ಬರುವುದುಂಟು. 
ಉದಾ: ನಿನಗೆ ಶರಣಾದೆನು, ನಿನಗೆ ಶರಣಾದೆನು. ಬೇಗ ಬಾ, ಬೇಗ ಬಾ. 
೬. ಆಧಿಕ್ಕಾರ್ಥದಲ್ಲಿ ಪದಗಳಿಗೆ ದ್ವಿತ್ವ ಬರುತ್ತದೆ. 


ಉದಾ: ಕಟ್ಟಕಡೆಗೆ, ನಟ್ಟನಡುವೆ, ತುತ್ತ ತುದಿ, ಮೊತ್ತ ಮೊದಲು- ಮೊಟ್ಟ 
ಮೊದಲು, ಬಟ್ಟಬಯಲು, ಪಟಪಟಪಟನೆ, ಧಡಧಡನೆ, ಕೊಟ್ಟಕೊನೆ 
ಎಂಬುದೂ ರೂಢಿಯಲ್ಲಿದೆ. 


೭. ನಿಯತವಾದ ವಿಭಜನೆ ತೋರುವಾಗ ಸಂಖ್ಯಾವಾಚಕಕ್ಕೆ ದ್ವಿತ್ವ ಬರುತ್ತದೆ. 
ಉದಾ: ನಾಲ್ಕು ನಾಲ್ಕು ಹಣ್ಣುಗಳನ್ನು ಕೊಡುತ್ತಾನೆ. ಇಬ್ಬ ಇಬ್ಬರಾಗಿ ಹೋಗಬೇಕು. 


ಆ. ಕ್ರಿಯೆ ಅನ್ಯೋನ್ಯವಾಗಿ ನಡೆಯಿತೆಂಬುದನ್ನು ಸೂಚಿಸುವಾಗ ಕಾರಕಗಳಿಗೆ 
ದ್ವಿತ್ವ ಬರುತ್ತದೆ. 


ಉದಾ: ಅವರವರೇ ಹಂಚಿಕೊಳ್ಳುತ್ತಾರೆ. ಹುಡುಗ ಹುಡುಗರಿಗೆ ಸ್ಪರ್ಧೆ ನಡೆಯಿತು. 
ಪ್ರಯೋಗ ಪ್ರಕರಣ 
೧. ಕರ್ತರಿಪ್ರಯೋಗ, ಕರ್ಮಣಿಪ್ರಯೋಗ 


ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗ ಕರ್ಮಣಿಪ್ರಯೋಗವೆಂದು ಎರಡು ಬಗೆಯ 
ಪ್ರಯೋಗಗಳುಂಟು. ಆಖ್ಯಾತಪ್ರತ್ಕಯವು ಕರ್ತ್ರರ್ಥದಲ್ಲಿ ಬಂದರೆ ಕರ್ತರಿ ಪ್ರಯೋಗ 
ವೆಂಬೂ ಕರ್ಮಾರ್ಥದಲ್ಲಿ ಬಂದರೆ ಕರ್ಮಣಿಪ್ರಯೋಗವೆಂದೂ ಹೆಸರು. 


೧. ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತೃವಿನ ಲಿಂಗ, ವಚನ, 
ಪುರುಷಗಳನ್ನು ಅನುಸರಿಸುತ್ತದೆ. ಕರ್ತೃಪದವು ಪ್ರಥಮಾವಿಭಕ್ತಿಯಲ್ಲಿಯೂ 


೧೦೫ ಪ್ರಯೋಗ ಪ್ರಕರಣ 
ಕರ್ಮಪದವು ದ್ವಿತೀಯಾವಿಭಕ್ತಿಯಲ್ಲಿಯೂ ಕೆಲವೆಡೆ ಚತುರ್ಥೀವಿಭಕ್ತಿಯಲ್ಲಿಯೂ 
ಇರುತ್ತದೆ. ಕರ್ತರಿ ಪ್ರಯೋಗವು ಅಕರ್ಮಕ, ಸಕರ್ಮಕಧಾತುಗಳೆರಡಕ್ಕೂ ಬರುತ್ತದೆ. 
ಉದಾ: ಹುಡುಗನು ಪಾಠವನ್ನು ಓದುತ್ತಾನೆ 
ನಾವು ಇದನ್ನು ಒಪ್ಪಲಾರೆವು 
ಹುಡುಗಿ ಮನೆಗೆ ಹೋದಳು( ಇಲ್ಲಿ "ಮನೆ' ಕರ್ಮಪದ) 
ಮಗು ನಗುತ್ತದೆ 
ಹಸುಗಳು ಕೊಟ್ಟಿಗೆಯಲ್ಲಿ ಇದ್ದವು. 
ನೀನು ಹೇಳುತ್ತೀಯೆ 
ನೀವು ಆಗ ಬಂದಿರಿ 


೨. ಕರ್ಮಣಿಪ್ರಯೋಗದಲ್ಲಿ ಕ್ರಿಯಾಪದವು ಕರ್ಮದ ಲಿಂಗ, ವಚನ, 
ಪುರುಷಗಳನ್ನು ಅನುಸರಿಸುತ್ತದೆ. ಕರ್ತೃಪದವು ತೃತೀಯಾ ವಿಭಕ್ತಿಯಲ್ಲಿಯೂ 
ಕರ್ಮಪದವು ಪ್ರಥಮಾವಿಭಕ್ತಿಯಲ್ಲಿಯೂ ಇರುತ್ತದೆ. ಕರ್ಮಣಿಪ್ರಯೋಗವು 
ಸಕರ್ಮಕಧಾತುಗಳಿಗೆ ಮಾತ್ರ ಬರುತ್ತದೆ. 


ಕರ್ಮಣಿಪ್ರಯೋಗದಲ್ಲಿ ಧಾತುಗಳ ಮುಂದೆ "ಅಲ್‌' ಪ್ರತ್ಯಯವು ಬಂದು 
ಅದರ ಮುಂದೆ " ಪಡು' ಧಾತುವಿಗೆ ಅನುಪ್ರಯೋಗವಾಗುತ್ತದೆ. 
ಉದಾ: ಹುಡುಗನಿಂದ ಪಾಠಗಳು ಓದಲ್ಪಡುತ್ತವೆ. 
ಮಾವುತರಿಂದ ಆನೆ ಸೆರೆ ಹಿಡಿಯಲ್ಲಟ್ಟಿತು. 
ಕೌರವರಿಂದ ದ್ರೌಪದಿ ಅವಮಾನಿಸಲ್ಪಟ್ಟಳು. 
ಹೀಗೆ ಮಾಡಿದರೆ ನೀನು ಅಧಿಕಾರಿಗಳಿಂದ ದಂಡಿಸಲ್ಪಡುತ್ತೀಯೆ 
ಗುರುಗಳಿಂದ ನಾನು ಆಜ್ಞಾಪಿಸಲ್ಪಟ್ಟಿನು 
ಟಿಪ್ಪಣಿ: ಈ ಬಗೆಯಲ್ಲಿ ಧಾತುವಿಗೆ "ಅಲ್ಪಡು' ಎಂಬುದನ್ನು ಸೇರಿಸಿದ ಕರ್ಮಣಿ 
ಪ್ರಯೋಗವು ಕನ್ನಡ ಭಾಷೆಗೆ ಸರಿಯಾಗಿ ಒಗ್ಗುವುದಿಲ್ಲ. ಇಂಥ ಪ್ರಯೋಗಗಳನ್ನು 
ಆದಷ್ಟು ಕಡಿಮೆಯಾಗಿ ಬಳಸುವುದು ಉತ್ತಮ. ಆದರೆ ಸಂಸ್ಕೃತ ಕೃದಂತಗಳ 
ಯೋಗವಿದ್ದಾಗ ಕರ್ಮಣಿಪ್ರಯೋಗ ಪ್ರಚುರವಾಗಿದೆ. 


ಉದಾ: ೧. ಈ ಮಾತು ಕೇಶಿರಾಜನಿಂದ ಉಕ್ತವಾಗಿದೆ 
೨. ಕನ್ನಡ ಕವಿಗಳಿಂದ ಉತ್ತಮ ಕಾವ್ಯಗಳು ರಚಿತವಾಗಿವೆ. 
೩. ರಾಮನಿಂದ ರಾಕ್ಷಸರು ಹತರಾದರು 


ಹೊಸಗನ್ನಡ ವ್ಯಾಕರಣ ೧೦೬ 
೪. ಈ ಪುಸ್ತಕ ವಿಶ್ವವಿದ್ಯಾಲಯದಿಂದ ಪ್ರಕಾಶಿತವಾಗಿದೆ. 


೫.ಈ ಮನೆಗಳು ಬಡವರಿಗಾಗಿ ಸರ್ಕಾರದಿಂದ ನಿರ್ಮಿತ 
ವಾದವು 


ವಿಶೇಷ: ಸಂಸ್ಕೃತದಲ್ಲಿ ಭಾವೇಪ್ರಯೋಗವೆಂಬ ಇನ್ನೊಂದು ಬಗೆಯ 
ಪ್ರಯೋಗವಿದೆ. ಅದು ಅಕರ್ಮಕಧಾತುವಿಗೆ ಮಾತ್ರ ಬರುತ್ತದೆ. 


ಉದಾ: ಬಾಲೇನ ಸ್ಥೀಯತೇ- ಹುಡುಗನಿಂದ ಇರೋಣವಾಗುತ್ತದೆ 
ಶಿಶುನಾ ರುದ್ಯತೇ= ಮಗುವಿನಿಂದ ಅಳೋಣವಾಗುತ್ತದೆ. 


ಕನ್ನಡದಲ್ಲಿ ಭಾವೇಪ್ರಯೋಗವಿಲ್ಲ. ಮೇಲ್ಕಂಡ ಅನುವಾದದಲ್ಲಿ ಇರೋಣ, 
ಅಳೋಣ ಎಂಬ ಕೃದಂತಗಳು ಕರ್ತೃಪದಗಳು. ಆಗುತ್ತದೆ ಕ್ರಿಯಾಪದ. 
ಹುಡುಗನಿಂದ, ಮಗುವಿನಿಂದ ಎಂಬಿವೂ ಕರ್ತಪದಗಳೇ. ಇಂಥ ಕರ್ತೃಪದಗಳಿಗೆ 
ಭಾವಾರ್ಥಕ ಕೃದಂತಲ್ಲಿ (ಇರೋಣ, ಅಳೋಣ ಎಂಬುದರ ಕ್ರಿಯೆಗಳಲ್ಲಿ) 
ಅನ್ವಯವಿದ್ದಾಗ ತೃತೀಯಾವಿಭಕ್ತಿ ಬರುತ್ತದೆ. ಕೆಲವೆಡೆ ಪ್ರಥಮಾವಿಭಕ್ತಿ 
ಬರುವುದೂ ಉಂಟು. 


ಉದಾ: ತಾವು ದಯಮಾಡಿಸೋಣವಾಗಲಿ. ನೀವು ಉಪನ್ಯಾಸ 
ಮಾಡೋಣವಾಗಲಿ. ಇವೂ ಕರ್ತರಿಪ್ರಯೋಗಗಳೇ. ಈ ಬಗೆಯವು ಕನ್ನಡಕ್ಕೆ 
ಸಹಜವಲ್ಲ. 


೨. ಲಿಂಗ, ವಚನ, ಪುರುಷ. 


ಕರ್ತರಿ ಪ್ರಯೋಗದಲ್ಲಿ ಕರ್ತವನ್ನೂ ಕರ್ಮಣಿಯೋಗದಲ್ಲಿ ಕರ್ಮವನ್ನೂ 
ಅನುಸರಿಸಿ ಕ್ರಿಯಾಪದಕ್ಕೆ ಲಿಂಗ, ವಚನ, ಪುರುಷಗಳು ಬರುತ್ತವೆಯೆಂದು ಹಿಂದೆ 
ತಿಳಿಸಿದೆ. 


೧. ಬಿನ್ನಲಿಂಗಗಳಾದ ಅನೇಕ ಕರ್ತೃಗಳಿರುವಾಗ ಕೊನೆಯಲ್ಲಿರುವ ಕರ್ತೃವಿನ 
ಲಿಂಗವೇ ಕ್ರಿಯಾಪದಕ್ಕೆ ಬರುವುದು. 


ಉದಾ: ಸೈನಿಕರೂ ರಥಗಳೂ ಬಂದವು 
ರಥಗಳೂ ಸೈನಿಕರೂ ಬಂದರು 


೨. ಜಾತ್ಯೇಕವಚಿನದ ಕರ್ತ್ಯವಿದ್ದಾಗ ಕ್ರಿಯಾಪದವ ವಿಕಲ್ಪವಾಗಿ ಬಹುವಚನವನ್ನು 
ಪಡೆಯುತ್ತದೆ. 


ಉದಾ: ಕುದುರೆ ಬಂದಿತು ಕುದುರೆ ಬಂದವು 


೧೦೭ ಪ್ರಯೋಗ ಪ್ರಕರಣ 
ಜೇನುಹುಳು ಮುತ್ತಿತು. ಜೇನುಹುಳು ಮುತ್ತಿದವು 
ಜನ ಸೇರಿತು ಜನ ಸೇರಿದರು: 
ವಿಶೇಷ: ಜನಶಬ್ದವು ಏಕವಚನದಲ್ಲಿ ನಪುಂಸಕ. ಬಹುವಚನದಲ್ಲಿ ಪುಲ್ಲಿಂಗ. 


೩. ಕರ್ತೃವಾದ "ನಾನು' ಶಬ್ದದ ಸಹಯೋಗವಿದ್ದಲ್ಲಿ ಎಲ್ಲೆಡೆಯೂ 
ಉತ್ತಮಪುರುಷ ಬರುತ್ತದೆ. 


ಉದಾ: ನಾನೂ ನೀನೂ ಅವನೂ ಬಂದೆವು 
ನಾನೂ ಅವಳೂ ರಾಮನೂ ಬಂದೆವು 
೪. ಕರ್ತೃವಾದ "ನೀನು' ಶಬ್ದದ ಸಹಯೋಗವಿದ್ದಲ್ಲಿ ("ನಾನು' ಇಲ್ಲದಿದ್ದಾಗ) 
ಮಧ್ಯಮಪುರುಷ ಬರುತ್ತದೆ. 
ಉದಾ: ನೀನೂ ವಿಮಲೆಯೂ ಬಂದಿರಿ 
ನೀನೂ ಅವನೂ ಅವಳೂ ಬಂದಿರಿ 
ಈ ವಾಕ್ಕಗಳನ್ನು ಗಮನಿಸಬೇಕು- 


೧. ಈ ಕುಟುಂಬದಲ್ಲಿ ತಂದೆ, ತಾಯಿ, ಒಂದು ಮಗು ಇವೆ. ಇವು 
ಕ್ಷೇಮವಾಗಿವೆ. 


೨. ರಾಜನೂ ಮಂತ್ರಿಯೂ ರಥವೂ ಬಂದವು. ಇವು ವೇಗವಾಗಿ ಬಂದವ. 


"ಕೊನೆಯಲ್ಲಿರುವ ಕರ್ತೃವಿನ ಲಿಂಗವೇ ಕ್ರಿಯಾಪದಕ್ಕೆ ಬರುವುದು” ಎಂದು 
ಹೇಳಿರುವ ಮೊದಲನೆಯ ನಿಯಮದಂತೆ ಈ ವಾಕ್ಯಗಳಲ್ಲಿ ನಪುಂಸಕಲಿಂಗ 
ಸಾಧುವಾಗಬೇಕಾಗುತ್ತದೆ. ಆಗ "ಇವು' ಎಂದು ನಪುಂಸಕ ಸರ್ರನಾಮದಿಂದ 
ಪರಾಮರ್ಶವು ಯೋಗ್ಯವಾಗುತ್ತದೆ. ಇಂಥ ಪ್ರಯೋಗ ಈಗ ರೂಢಿಯಲ್ಲಿಲ್ಲ. 
"ಈ ಕುಟುಂಬದಲ್ಲಿ ತಂದೆ, ತಾಯಿ, ಒಂದು ಮಗು ಇದ್ದಾರೆ. ಇವರು 
ಕ್ಷೇಮವಾಗಿದ್ದಾರೆ" ಎನ್ನುವುದೇ ಹಿತಕರ. ಮೇಲಿನ ಎರಡನೆಯ ವಾಕ್ಕವೂ ಹಿತಕರವಲ್ಲ. 
ಚೇತನ- ಅಚೇತನಗಳ ಸಮುಚ್ಚಯವೇ ಯುಕ್ತವಲ್ಲ. ಈ ವಾಕ್ಯವನ್ನು "ರಾಜನೂ 
ಮಂತ್ರಿಯೂ ರಥದೊಡನೆ ಬಂದರು' ಎಂದು ಬೇಕಾದರೆ ತಿದ್ದಿ ಹೇಳಬಹುದು. 


೫. ತಾನು ಶಬ್ದ: ಇದಕ್ಕೆ "ಸ್ವಯಂ' (self) ಎಂದು ಅರ್ಥವಿದೆ. ಇದರ 
ಬಹುವಚನವಾದ ತಾವು ಎಂಬುದಕ್ಕೆ ಗೌರವಾರ್ಥದಲ್ಲಿ ನೀವು ಎಂಬ ಅರ್ಥವೂ 
ಇದೆ. "ಸ್ವಯಂ' ಅರ್ಥಕ್ಕೆ- ತಾನು ಮಾಡಿದ್ದು ಉತ್ತಮ: ಮಗ ಮಾಡಿದ್ದು ಮಧ್ಯಮ. 


ಹೊಸಗನ್ನಡ ವ್ಯಾಕರಣ ೧೦೮ 
ಉದಾ: ಗೌರವಾರ್ಥದಲ್ಲಿ : ತಾವು ಸಭೆಗೆ ಆಗಮಿಸಬೇಕು 
ತಮ್ಮಿಂದ ಉಪಕಾರವಾಯಿತು 
೩. ವಿಶೇಷಣಗಳು 


ನಾಮವಿಶೇಷಣಗಳು ನಾಮಪದಗಳ ಹಿಂದೆಯೂ ಅವುಗಳ ಮುಂದೆಯೂ 
ಬರಬಹುದು. ಹಿಂದೆ ಬರುವ ವಿಶೇಷಣಗಳಿಗೆ ಅನುವಾದ್ಮ ವಿಶೇಷಣಗಳೆಂದೂ 
ಮುಂದೆ ಬರತಕ್ಕವುಗಳಿಗೆ ವಿಧೇಯ ವಿಶೇಷಣಗಳೆಂದೂ ಹೆಸರು. ಇವುಗಳಿಗೆ 
ಸೂಕ್ಷ್ಮವಾದ ಅರ್ಥಭೇದವಿದೆ. ವಿಧೇಯುವಿಶೇಷಣವು ಮಾತ್ರ 
ಪ್ರಥಮಾವಿಭಕ್ತಿಯಲ್ಲಿರುತ್ತದೆ. 


ಉದಾ : ಅನುವಾದ್ಯ ವಿಶೇಷಣ- ಓದುವ ಹುಡುಗ, ಒಳ್ಳೆಯ ಹಣ್ಣನ್ನು ತಿಂದನು. 
ವಿಧೇಯ ವಿಶೇಷಣ- ಈ ಹುಡುಗ ಓದುವವನು, ಹಣ್ಣು ಒಳ್ಳೆಯದು. 


೧. ಪ್ರಥಮಾಂತ ಪದಗಳಿಗೆ ಆದ, ಆದಂಥ ಎಂಬ ಶಬ್ದಗಳನ್ನು ಸೇರಿಸಿದರೆ 
ವಿಶೇಷಣಗಳಾಗುತ್ತವೆ. ವಿಧೇಯ ವಿಶೇಷಣಕ್ಕೆ ಇವು ವಿಕಲ್ಪವಾಗಿ ಬರುತ್ತವೆ. 


ಉದಾ: ದಶರಥನ ಮಗನಾದ ರಾಮ, ಪಾಂಡುವಿನ ಮಕ್ಕಳಾದಂಥ ಪಾಂಡವರು. 
ಅವನು ಜಾಣ,- ಜಾಣನಾದವನು,- ಜಾಣನಾದಂಥವನು. 


೨. ಉಳ್ಳ ಎಂಬುದು ನಾಮವಾಚಕದ ಮೇಲೂ ಕೃದಂತ ತದ್ದಿತಾಂತ 
ಭಾವನಾಮಗಳ ಮೇಲೂ ಸೇರಿ ವಿಶೇಷಣವಾಗುವುದು. ಇದರ ಮುಂದೆ ಅಂಥ 
ಎಂಬುದೂ ಸೇರುವುದುಂಟು. 


ಉದಾ: ನಾಮವಾಚಕ : ಹಣವುಳ್ಳ ಹೂವುಳ್ಳ, ಹೂವುಳ್ಳಂಥ. 


ಕೃದಂತ ಭಾವನಾಮ: ತಾಳ್ಮೆಯುಳ್ಳ, ಮಾಟವುಳ್ಳ, ಬುದ್ದಿಯುಳ್ಳ, 
ಬುದ್ದಿಯುಳ್ಳಂಥ. 


ತದ್ದಿತಾಂತಭಾವನಾಮ: ಜಾಣ್ಮೆಯಳ್ಳ, ಪಾಂಡಿತ್ಯವುಳ್ಳ, ಪಾಂಡಿತ್ಯವುಳ್ಳಂಥ. 


೩. ವಿಶೇಷ್ಯವು ಬಹುವಚನದಲ್ಲಿದ್ದರೂ ವಿಧೇಯವಿಶೇಷಣವು ಕೆಲವೆಡೆ 
ಏಕವಚನದಲ್ಲಿರುತ್ತದೆ. 


ಉದಾ: ವೇದಗಳು ಪ್ರಮಾಣ. ಆಯುಧಗಳು ಜಯಕ್ಕೆ ಕಾರಣ. 


೪. ವಿಶೇಷಣವು ನಪುಂಸಕವಾದರೂ ವಿಶೇಷ್ಯಾನುಸಾರಿಯಾದ ಪ್ರತ್ಯಯ 
ಹತ್ತುತ್ತದೆ. 


೧೦೯ ಪ್ರಯೋಗ ಪ್ರಕರಣ 
ಉದಾ: ದ್ರೌಪದಿ ಕೌರವರ ಸಾವಿಗೆ ನಿಮಿತ್ತಳು 
ಪಾಂಡವರ ಜಯಕ್ಕೆ ಮೂಲನಾದ ಕೃಷ್ಣ 
೫. ಕೃದಂತ ವಿಶೇಷಣಗಳು ಎಲ್ಲ ಕಾರಕಾರ್ಥಗಳಲ್ಲಿಯೂ ಬರುತ್ತವೆ. 
ಕರ್ತ್ರರ್ಥ: ಓದುವ ಹುಡುಗ, ಹಾಡುವ ಹಕ್ಕಿ 
ಕರ್ಮಾರ್ಥ: ಓದುವ ಪುಸ್ತಕ, ಹಾಡುವ ಪದ್ಯ 


ಕರಣಾರ್ಥ: ಕಡಿಯುವ ಕೊಡಲಿ (ಕಡಿಯುವ ಸಾಧನ), ಬರೆಯುವ 
ಲೇಖನಿ. 


ಸಂಪ್ರದಾನಾರ್ಥ: ಕೊಡುವ ಭಿಕ್ಷುಕ (ಯಾರಿಗೆ ಕೊಡಬೇಕೋ ಅವನು), 
ನೀರೆರೆಯುವ ಬಳ್ಳಿ. 


ಅಪಾದಾನಾರ್ಥ: ಅಂಜುವ ಕೆಲಸ (ಯಾವುದರ ದೆಸೆಯಿಂದ ಅಂಜಿಕೆಯೋ 
ಅದು), ಹೆದರುವ ಹಾವು. 


ಅಧಿಕರಣಾರ್ಥ: ಬರೆಯುವ ಕಾಗದ (ಯಾವುದರಲ್ಲಿ ಬರೆಯುತ್ತೇವೋ 
ಅದು), ಈಜುವ ಕೊಳ 


ಹೀಗೆಯೇ ಓದತಕ್ಕ, ಓದಿದ, ಕಡಿಯತಕ್ಕ, ಕಡಿದ ಮೊದಲಾದವು. 


ಇದರ ಮುಂದೆ ಅಂಥ ಎಂಬ ಅವ್ಕಯ ಬರಬಹುದು- ಓದುವಂಥ, 
ಕಡಿಯುವಂಥ. 


೪. ವಿಶೇಷಾರ್ಥದ ಧಾತುಗಳು 


ಕೆಲವು ಧಾತುಗಳು ಕೃದಂತಾವ್ಯಯಗಳ ಮೇಲೆ ಸೇರಿ ಕ್ರಿಯೆಗೆ 
ಅರ್ಥವಿಶೇಷವನ್ನು ಕೊಡುತ್ತವೆ. 


೧. ಬಿಡ, ಇಡು, ಹಾಕು ಎಂಬ ಧಾತುಗಳು ಸೇರಿ ಕ್ರಿಯೆಗೆ 
ನಿಶ್ಚಯಾರ್ಥವನ್ನು ಕೊಡುತ್ತವೆ. 


ಉದಾ: ಸಾಲವನ್ನು ತೀರಿಸಿಬಿಟ್ಟನು. ಕಷ್ಟವನ್ನು ತಂದಿಡುತ್ತಾನೆ. ಮರವನ್ನು ಕಡಿದು 
ಹಾಕಿದನು. 


೨. ಕೊಡು ಧಾತು ಸೇರಿ, ಕ್ರಿಯೆ ಪರಾರ್ಥವೆಂದು ಸೂಚಿಸುತ್ತದೆ. 


ಉದಾ: ಅವನಿಗೆ ಅರ್ಥವನ್ನು ಹೇಳಿಕೊಡುತ್ತೇನೆ. ಹುಡುಗನಿಗೆ ದಾರಿಯನ್ನು 
ತೋರಿಸಿಕೊಟ್ಟನು. 


ಹೊಸಗನ್ನಡ ವ್ಯಾಕರಣ ೧೧೦ 
೩. ಕೊಳ್ಳು ಧಾತು ಸೇರಿ, ಕ್ರಿಯೆ ತನಗಾಗಿ ಎಂದು ಸೂಚಿಸುತ್ತದೆ. 
ಉದಾ: ಧ್ರುವನು ವರವನ್ನು ಬೇಡಿಕೊಂಡನು. ಅವಳು ಹಾಡನ್ನು ಹೇಳಿಕೊಳ್ಳುತ್ತಾನೆ. 


೪. ಆಡು ಧಾತು ಸೇರಿ, ಕ್ರಿಯೆ ಅನೇಕಾವೃತ್ತಿ ನಡೆಯಿತೆಂಬ ಅರ್ಥವನ್ನೂ 
ಕೆಲವೆಡೆ ಪರಸ್ಪರವಾಗಿ ನಡೆಯಿತೆಂಬ ಅರ್ಥವನ್ನೂ ತೋರಿಸುತ್ತದೆ. 


ಉದಾ: ಅನೇಕಾವೃತ್ತಿ: ಹುಡುಗನು ಓಡಾಡುತ್ತಾನೆಓಓಡಿಯಾಡುತ್ತಾನೆ), 
ಹಕ್ಕಿ ಹಾರಾಡುತ್ತದೆ. 
ಪರಸ್ಪರ: ಅವರು ಹೊಡೆದಾಡಿದರು, ಬಯ್ದಾಡಿದರು. 


೫. ಬರು, ಹೋಗು, ನಡೆ ಧಾತುಗಳು ವರ್ತಮಾನ ಕೃದಂತಾವ್ಯಯದ 
ಮೇಲೆ ಸೇರಿ, ಕ್ರಿಯೆಯ ಅನುವೃತ್ತಿಯನ್ನು ತೋರಿಸುತ್ತವೆ. 


ಉದಾ: ಸಾಲವನ್ನು ತೀರಿಸುತ್ತ ಬಂದನು. ಸ್ನೇಹವನ್ನು ಬೆಳಸುತ್ತ ಹೋದನು. 
ಪ್ರಶ್ನೆಯನ್ನು ಕೇಳುತ್ತ ನಡೆದನು. 


ಹೀಗೆಯೇ ಹೇಳಿನೋಡು, ಕೊಟ್ಟಿರು, ಬಂದುಹೋಗು, ಹೋಗಿಬರು - 
ಮೊದಲಾದವು ಪ್ರಯೋಗಾನುಸಾರವಾಗಿ ಅರ್ಥವಿಶೇಷವನ್ನು ಕೊಡುತ್ತವೆ. 


೫. ಕ್ರಿಯಾಪದಗಳ ರೂಪಪಲ್ಲಟ: 

೧. ಭವಿಷ್ಯತ್ಕಾಲದಲ್ಲಿ ವರ್ತಮಾನಕಾಲದ ರೂಪ ಬರುವುದುಂಟು. 
ಉದಾ: ನಾಳೆ ಬರುತ್ತೇನೆ. ಮುಂದಿನ ತಿಂಗಳು ಕೊಡುತ್ತೇನೆ. 

೨. ವರ್ತಮಾನಕಾಲದಲ್ಲಿ ಭವಿಷ್ಯತ್ತಿನ ರೂಪ ಬರುವುದುಂಟು. 
ಉದಾ: ನೋಡು ಅಲ್ಲಿ ಕುಳಿತಿರುವನು, 

ಅದೋ ಹಕ್ಕಿ ಹಾರುವುದು. 


೩.ತ್ವರೆ, ನಿಶ್ಚಯಗಳು ತೋರುವಾಗ ವರ್ತಮಾನ ಭವಿಷ್ಯತ್ಕಾಲಗಳಲ್ಲಿ 
ಭೂತಕಾಲದ ರೂಪ ಬರುವುದು. 


ಉದಾ: ತ್ವರೆ ; ಇದೋ ಬಂದೆನು. 


ನಿಶ್ಚಯ: ನಾಳೆ ಕೊಟ್ಟೆನೆಂದು ತಿಳಿ, ಸತ್ಯವನ್ನು ಹೇಳಿದನೋ ಬದುಕಿದನು; 
ಇಲ್ಲದಿದ್ದರೆ ಕೆಟ್ಟನು. 


೧೧೧ ಅನುಬಂಧ-ಹಳಗನ್ನಡ ೧ 


೪. ಭೂತಕಾಲದ ವೃತ್ತಾಂತವನ್ನು ವಿವರಿಸುವಾಗ ವರ್ತಮಾನಕಾಲದ ಅಥವಾ 
ಭವಿಷ್ಯತ್ಕಾಲದ ರೂಪಗಳು ಬರಬಹುದು. 


ಉದಾ: ಅನಂತರ ಶ್ರೀರಾಮನು ಅಂತಃಪುರಕ್ಕೆ ಹೋಗಿ ಸೀತೆಗೆ ತನ್ನ ವನವಾಸದ 
ಸುದ್ದಿಯನ್ನು ಹೇಳುವನು. ಆಗ ಸೀತೆ "ನಾನೂ ಕಾಡಿಗೆ ಬರುತ್ತೇನೆ' ಎನ್ನುವಳು. 
ಶ್ರೀರಾಮನು ಅವಳಿಗೆ ಅನೇಕ ವಿಧದಲ್ಲಿ ಸಮಾಧಾನ ಹೇಳುತ್ತಾನೆ. ಸೀತೆ ಒಪ್ಪವದಿಲ್ಲ. 
ಲಕ್ಷ ಣನೂ ಶ್ರೀರಾಮನೊಡನೆ ಕಾಡಿಗೆ ಹೋಗಲು ಅಪೇಕ್ಷಿಸುತ್ತಾನೆ. ಆಮೇಲೆ 
ಮೂವರು ಅರಣ್ಯಕ್ಕೆ ಹೋಗುವರು. 


ಅನುಬಂಧ 


ಈಗ ನಾವು ಬಳಸುತ್ತಿರುವ ಕನ್ನಡ ಭಾಷೆಯನ್ನು ಹೊಸಗನ್ನಡವೆನ್ನಬಹುದು. 
ಹರಿಶ್ಚಂದ್ರಕಾವ್ಯ, ಜೈಮಿನಿ ಭಾರತ, ಗದುಗಿನ ಭಾರತ ಮುಂತಾದ ಷಟ್ಟದೀ ಕಾವ್ಯಗಳಲ್ಲಿ 
ಉಪಯೋಗಿಸಿದ ಕನ್ನಡವನ್ನು ನಡುಗನ್ನಡವೆನ್ನಬಹುದು. ಪಂಪಭಾರತ, ಗದಾಯುದ್ಧ 
ಮೊದಲಾದ ಪ್ರಾಚೀನ ಗ್ರಂಥಗಳ ಕನ್ನಡವನ್ನು ಹಳಗನ್ನಡವೆನ್ನಬಹುದು. ಹಿಂದಿನ 
ಈ ಸಾಹಿತ್ಯ ಗ್ರಂಥಗಳನ್ನು ಓದತಕ್ಕವರಿಗೆ ನೆರವಾಗಲೆಂದು ನಡುಗನ್ನಡ, ಹಳಗನ್ನಡಗಳಿಗೆ 
ಸಂಬಂಧಿಸಿದಂತೆ ಕೆಲವು ವ್ಯಾಕರಣ ವಿಶೇಷಗಳನ್ನು ಸಂಕ್ಷೇಪವಾಗಿ ಇಲ್ಲಿ ತಿಳಿಸಿದೆ. 
ಹಳಗನ್ನಡ-೧ 
ಅಕ್ಷರ ಪ್ರಕರಣ 
ಹಿಂದಿನ ಅಕ್ಷರಮಾಲೆಯಲ್ಲಿ ಅ,ಟಿ ಎಂಬೆರಡು ಅಕ್ಷರಗಳು ಅಧಿಕವಾಗಿದ್ದವು. 
ಈಗ "ಅ' ಕ್ಕೆ ಬದಲಾಗಿ "ರ'ವೂ “ಟ'ಕ್ಕೆ ಬದಲಾಗಿ "ಳ'ವೂ ಬಳಕೆಗೆ ಬಂದಿವೆ. 
"ಅ'ಕ್ಕೆ ಶಕಟರೇಫವೆಂದೂ "ಬಕ್ಕೆ ರಳವೆಂದೂ ಹೆಸರು. ಇವುಗಳ ಉಚ್ಚಾರಣೆ 
ಕ್ರಮವಾಗಿ ರೇಫ ಮತ್ತು ಳಕಾರಗಳಿಗೆ ಸಮೀಪದಾಗಿದ್ದಿರಬೇಕು. ನಿರ್ದಿಷ್ಟವಾಗಿ 


ತಿಳಿಯದು. ಅಚ್ಚಗನ್ನಡ ಶಬ್ದಗಳಲ್ಲಿರುವ "'ಕ್ಕೆ ಕುಳವೆಂದೂ ಸಂಸ್ಕೃತ ಶಬ್ದಗಳಲ್ಲಿರುವ 
"ಲ'ಕ್ಕೆ ಪ್ರತಿಯಾಗಿ ಬಂದಿರುವ "ಳ'ಕ್ಕೆ ಕ್ಷಳವೆಂದೂ ಸಂಜ್ಞೆಯಿದೆ. 


ಉದಾ : ೧. ಶಕಟರೇಫ - ಕೆದಲು (ಕೆದರು), ತೋಳು (ತೋರು) 


೨. ರಳ - ಕೊಟಕ್‌ (ಕೊಳೆ), ತುಲ” (ತುಳಿ) 
೩. ಕುಳ - ಬೆಳೆ, ತಿಳಿ 
೪. ಕ್ಷಳ - ನಳಿನ, ತಾಳ 


ಅ,ಟಗಳು ಹಳಗನ್ನಡದಲ್ಲಿ ಮುಖ್ಯವಾದವು. ಅವುಗಳ ವ್ಯತ್ಕಾಸದಿಂದ 
ಅರ್ಥವೇ ಬದಲಾಗಬಹುದು. 


ಉದಾ: 


ಹೊಸಗನ್ನಡ ವ್ಯಾಕರಣ ೧೧೨ 
ಅರಿ ಇ ಕತ್ತರಿಸು - ಅಲಿ” ಎ ತಿಳಿ 
ಒರೆ ಇ ಉಜ್ಜು - ಒಅಕೆ ಇಸ್ರವಿಸು, ಸುರಿ 
ಕರೆ ನ ದಡ. - ಕಣ್‌ ಇ ಕಪ್ಪ 
ಬಾಳ್‌ ಇ ಕತ್ತಿ - ಬಾಟು್‌ ಇ ಬದುಕು 
ಬಾಳೆ ಇ ಮೀನು - ಬಾಟ್‌ ಇ ಬಾಳೆಯ ಗಿಡ 
ಪೊಳೆ ಇ ಪ್ರಕಾಶಿಸು - ಪೊಟ್‌ ಇ ನದಿ 


ಕೆಲವು ಶಬ್ದರೂಪಗಳು 

೧. ಹಳಗನ್ನಡದಲ್ಲಿ ನ ಣ ಯ ರಳ ಅ ಆಅ ಗಳು ಅಂತ್ಯದಲ್ಲಿರುವ 
ವ್ಯಂಜನಾಂಶ ಶಬ್ದಗಳಿಗೆ ಹೊಸಗನ್ನಡದಲ್ಲಿ ಸಾಮಾನ್ಯವಾಗಿ ಉಕಾರವು ಸೇರಿ ಅವು 
ಸ್ವರಾಂತಗಳಾಗುತ್ತವೆ. ಲ, ಟಗಳಿಗೆ ಳಕಾರವೂ ಅ ಕ್ಕೆ ರೇಫವೂ ಬರುತ್ತವೆ. ಪಕಾರವು 


ಹಕಾರವಾಗುತ್ತದೆ. 


ಉದಾ : 


ಪೊನ್‌, ಜೇನ್‌ ಇ ಹೊನ್ನು, ಜೇನು 

ಕಣ್‌, ಪೆಣ್‌ = ಕಣ್ಣು, ಹೆಣ್ಣು 

ಕೊಯ್‌, ಸಾಯ್‌ ಇ ಕೊಯ್ಯು, ಸಾಯು 

ಉಸಿರ್‌ ಇ ಉಸಿರು 

ಬೆರಳ್‌, ಕೊರಳ್‌, ಮರಳ್‌, ಸರಳ್‌ = ಬೆರಳು, ಕೊರಳು, 
ಮರಳು, ಸರಳು 

ತಿರುಳ್‌, ಕರುಳ್‌ ಇ ತಿರುಳು, ಕರುಳು 

ಬಸಿಲರ್‌, ಕೆಸಖಕ್‌ ಇ ಬಸಿರು, ಕೆಸರು 

ಪೊಗಲ5, ಬಾಲ್‌ ಇ ಹೊಗಳು, ಬಾಳು. 


೨. ಹಳಗನ್ನಡದಲ್ಲಿ ರೇಫಸಹಿತವಾದ ಒತ್ತಕ್ಷರಗಳು ಈಗ ಸಜಾತೀಯ ಸಂಯುಕ್ತ 


ವ್ಯಂಜನಗಳಾಗಿವೆ 


ಉದಾ: 


ಉರ್ದು, ತಿರ್ದು, ನುರ್ಗು, ತರ್ಗು, ಕುರ್ಗು = ಉದ್ದು, ತಿದ್ದು, 
ನುಗ್ಗು, ತಗ್ಗು, ಕುಗ್ಗು. 


೩. ಅನುಸ್ವಾರಸಹಿತವಾದ ಅನೇಕ ಶಬ್ದಗಳಲ್ಲಿ ಈಗ ಅನುಸ್ಟಾರವು ಲುಪ್ಪವಾಗಿದೆ. 
ಉದಾ: ಬೆಡಂಗು, ಅಡಂಗು, ಮೀಂಟು, ಬೇಂಟೆ ಇ ಬೆಡಗು, ಅಡಗು, 


ಮೀಟು, ಬೇಟೆ. 


೧೧೩ ಅನುಬಂಧ-ಹಳಗನ್ನಡ-೧ 
೪. ವರ್ತಮಾನಕಾಲದ ಕ್ರಿಯಾಪದಗಳಲ್ಲಿ ಹೆಚ್ಚಿನ ವ್ಯತ್ಯಾಸವಾಗಿದೆ. 
ಉದಾ: ಬರ್ಕುಂ ಇ ಬರುತ್ತಾನೆ, ಬರುತ್ತಾಳೆ, ಬರುತ್ತದೆ. 
ಪೇಳ್ಗುಂ = ಹೇಳುತ್ತಾನೆ, ಹೇಳುತ್ತಾಳೆ, ಹೇಳುತ್ತದೆ. 
೧. ಕೋಲ್‌ - ಕೋಲು ೨. ಪುಲ್‌- ಹುಲ್ಲು ೩. ಬಾಯ್‌- ಬಾಯಿ 


ಆಳ್‌ - ಆಳು ಪೊನ್‌ - ಹೊನ್ನು ತಾಯ್‌ - ತಾಯಿ 
ಊರ್‌ - ಊರು ತಿನ್‌ - ತಿನ್ನು ನಾಯ್‌ - ನಾಯಿ 
ಪೇಳ್‌ - ಹೇಳು ನಿಲ್‌- ನಿಲ್ಲು ಕಾಯ್‌ - ಕಾಯಿ 
ಪವಣ್‌ - ಹವಣು 
೪. ಪಾಲ್‌ - ಹಾಲು ಪಸಿವು - ಹಸಿವು ೫. ಪರ್ಬು ಇ ಹಬ್ಬು 
ಪಾವು - ಹಾವು ಪಕ್ಕಿ - ಹಕ್ಕಿ ಕರ್ಬು ಇ ಕಬ್ಬು 
ಪಳದು - ಹಳದು ಪಗೆ - ಹಗೆ ಕಳೆ - ಕತ್ತೆ 
ಎಳ್ಳರು ಇ ಎಚ್ಚರ 
ಪೊಣ್ಮು - ಹೊಮ್ಮು 
ಎಳರ ಇ ಎತ್ತರ 
೬. ಬರ್ದುಕು. ಬರ್ದುಂಕು ಇ ಬದುಕು ಎಹಗೆ ಇ ಹೇಗೆ 
ಕಿಮುಳ್ಳು = ಕಿವುಚು ಅವುಂಕು ಇ ಔಕು 
ನಾಣ್ಣು ಎ ನಾಚು ಕವುಂಕಲ್‌ ಇ ಕಂಕುಳು 
ಬೇಳ್ಳುಂ ಇ ಬೇಕು ಪೊಸಂತಿಲ್‌ ಇ ಹೊಸಿಲು 
ಇರುಂಬೆ ಇ ಇರುವೆ ಪೆರ್ಮೆ ಇ ಹೆಮ್ಮೆ 
ಅಹಗೆ ಇ ಹಾಗೆ ಬಾರ್ಚು ಇ ಬಾಚು 
ಇಹಗೆ ಇ ಹೀಗೆ ಅಣ್ಮು - ಹಮ್ಮು 
೭. ಸಂಸ್ಕೃತ ಮೂಲಗಳಿಂದ ಬಂದ ತದ್ಭವಗಳು. 
ಸಂಸ್ಕೃತ - ಹಳಗನ್ನಡ ಸಂಸ್ಕೃತ - ಹಳಗನ್ನಡ 
ಆಕಾಶ - ಆಗಸ ದುಕೂಲ - ದುಗುಲ 
ಶಾಣ - ಸಾಣೆ ಗೋಷ್ಟೀ - ಗೊಟ್ಟಿ 
ಪಶು - ಪಸು ಸ್ವರ್ಗ - ಸಗ್ಗ 


ಯಣ - ರಿಣ ನಿಷ್ಠಾ - ನಿಟ್ಟಿ 


ಹೊಸಗನ್ನಡ ವ್ಯಾಕರಣ ೧೧೪ 


ಯಷಿ - ರಿಸಿ 

ಮೃಗ- ಮಿಗ 

ಶೃಂಖಲಾ - ಸಂಕಲೆ 
ಮುಖ - ಮುಕ, ಮೊಗ 
ಧಾರಾ - ದಾರೆ 

ಜಾತಿ - ಜಾದಿ, ಜಾಜಿ 
ಕಪಿಲಾ - ಕಪಿಲೆ (ಹಸು) 
ಶಿಬಕಾ - ಸಿವಿಗೆ 

ವಸತಿ - ಬಸದಿ 
ಶ್ರಮಣ - ಸವಣ 
ಧ್ಯಾನ - ಜಾನ 

ವ್ಯಾಪ್ರ - ಬಗ್ಗ 
ಉದ್ಯೋಗ - ಉಜ್ಜುಗ 
ವಿದ್ಯಾ - ಬಿಜ್ಜೆ 

ವೈದ್ಯ - ಬೆಜ್ಜ 

ಅಕ್ಷರ - ಅಕ್ಕರ 
ಭಿಕ್ಸಾ - ಬಿಕ್ಕೆ 

ಕ್ಷೇಮ - ಸೇಮ 
ಪರೀಕ್ಷಾ - ಪರಿಕೆ 
ಪುಸ್ತಕ- ಪೊತ್ತಗೆ, ಹೊತ್ತಗೆ 
ರಾಕ್ಷಸ - ರಕ್ಕಸ 
ತಾಂಬೂಲ - ತಂಬುಲ 
ಸ್ಪಟಿಕ - ಪಳಿಗೆ 
ಅನ್ಯಾಯ - ಅನ್ನೆಯ 
ಸಾಹಸ - ಸಾಸ 

ಅಮೃತ - ಅಮರ್ದು 
ಅಂತಃಪುರ - ಅಂತವುರ 


ಸ್ಥಲ - ತಳ 
ದ್ವಿಗುಣ - ದುಗುಣ 
ತ್ರಿಪದೀ - ತಿವದಿ 


ಸಹವಾಸೀ - ಸಾವಾಸಿ 
ಮಹಾದೇವ - ಮಾದೇವ 
ನಾರಾಯಣ - ನಾರಯಣ 
ವಿಸ್ತಾರ - ಬಿತ್ತಾರ 


ಸ್ನೇಹ - ನೇಹ 
ಚರ್ಮ- ಚಮ್ಮ 
ನಿತ್ಯ - ನಿಚ್ಚ 
ಆರಾಮ - ಆರವೆ 
ಶೀರ್ಷಕ - ಸೀಸಕ 
ಬ್ರಹ್ಮ - ಬೊಮ್ಮ 
ಪ್ರಜ್ವಲ - ಪಜ್ಜಳ 
ಮೃತ್ಯು - ಮಿಳ್ತು 
ಕಾವ್ಯ - ಕಬ್ಬ 


೧ಗಿಗಿ೫ ಅನುಬಂಧ-ಹಳಗನ್ನಡ-೧ 


ಕ್ಷೀರಾಗಾರ - ಕೇಲಾರ 


ಕ್ರೌಂಚ - ಕೊಂಚೆ 
ವೀರ _ ಬರ 
ವೀರ್ಯ 

ಪತಿವ್ರತೆ - ಹದಿಬದೆ 
ರಕ್ಷಾ - ರಕ್ಕೆ 

ಲಕ್ಷ - ಲಕ್ಕ 


ವಚನ 


ಕವಿ - ಕಬ್ಬಿಗ 
ತೈಲಿಕ - ತೆಲ್ಲಿಗ 
ದೃಷ್ಟಿ -ದಿಟ್ಟಿ 

ಲಕ್ಷ್ಮಿ - ಲಕುಮಿ 


ಯಮುನಾ - ಜಮುನೆ 


ಭಕ್ತಿ - ಬಕುತಿ 


ಮನುಷ್ಯ - ಮಾನಿಸ 


ಬಹುವಚನವನ್ನು ಸೂಚಿಸಲು ಪ್ರಾತಿಪದಿಕಗಳ ಮುಂದೆ ಬರುವ 
ಪ್ರತ್ಯಯಗಳಿವು- ಗಳ್‌, ಕಳ್‌, ಅರ್‌, ಇರ್‌, ದಿರ್‌, ವಿರ್‌. 


ಗಳ್‌  ಮರಂ ಮರಂಗಳ್‌ ಅರ್‌ 
ಗುರು ಗುರುಗಳ್‌ 
ಅಣ್ಣನ್‌ ಅಣ್ಣಂಗಳ್‌ ಇರ್‌ 
ಕಳ್‌ ಅಕ್ಕನ್‌ ಅಕ್ಕಂಗಳ್‌ ದಿರ್‌ 
ಮಗು ಮಕ್ಕಳ್‌ 
ನಾಡು ನಾಬಟ್ಕಳ್‌ ಎರ್‌ 
ಆವು ಆಕಳ್‌ 


ದೇವನ್‌ 
ಅರಸನ್‌ 
ತೊಟ್ಟು 
ಇವನ್‌ 

ಅವನ್‌ 

ತಾಯ್‌ 

ಅತ್ತೆ 


ದೇವರ್‌ 
ಅರಸರ್‌ 
ತೊಲ್‌ರ್‌ 
ಇವಂದಿರ್‌ 
ಅವಂದಿರ್‌ 
ತಾಯ್ವಿರ್‌ 
ಅತ್ತೆವಿರ್‌ 


೧. ಅರ್‌ ಮುಂತಾದ ಪ್ರತ್ಯಯಗಳ ಮುಂದೆ ಮತ್ತೆ ಗಳ್‌, ಕಳ್‌ ಪ್ರತ್ಯಯಗಳು 


ಸೇರುವುದುಂಟು. 


ಉದಾ: ದೇವರ್ಗಳ್‌, ಇವಂದಿರಳ್‌, ತಾಯ್ವಿರ್ಗಳ್‌, ದೇವಿಯರ್ಕಳ್‌. 
೨. ನಪುಂಸಕಲಿಂಗದ ಶಬ್ದಗಳ ಮುಂದೆ ಗಳ್‌, ಕಳ್‌ ಪ್ರತ್ಯಯಗಳು ಮಾತ್ರ 


ಬರುತ್ತವೆ. 


ಉದಾ : ವನಂಗಳ್‌, ಬೆಳ್ಳಿಗಳ್‌, ಮಕ್ಕಳ್‌ 


೩. ಸಂಖ್ಯಾವಾಚಕ, ಪರಿಮಾಣವಾಚಕಗಳು ಪುಂಸ್ತೀಲಿಂಗಗಳಲ್ಲಿ ಹೀಗೆ 


ರೂಪಗಳನ್ನು ಪಡೆಯುತ್ತವೆ. 


ಇರ್ವರ್‌, ಮೂವರ್‌, ನಾಲ್ವರ್‌ (ಸಂಖ್ಯಾ) 


ಎಲ್ಲವರ್‌, ಅನಿಬರ್‌, ಇನಿಬರ್‌ (ಪರಿಮಾಣ) 


ಹೊಸಗನ್ನಡ ವ್ಯಾಕರಣ ೧೧೬ 
೪. ಪಲವು, ಕೆಲವು ಎಂಬ ಶಬ್ದಗಳಿಗೆ ಪುಂಸ್ತ್ರೀಲಿಂಗ ಬಹುವಚನದಲ್ಲಿ 
ಮೂರು ರೂಪಗಳುಂಟು. 
ಪಲವು - ಪಲಂಬರ್‌, ಪಲಬರ್‌, ಪಲರ್‌ 
ಕೆಲವು - ಕೆಲಂಬರ್‌, ಕೆಲಬರ್‌, ಕೆಲರ್‌ 
ವಿಭಕಿ 


ಇದಿ 


ಪ್ರಾತಿಪದಿಕಗಳಿಗೆ ಎರಡು ವಚನಗಳಲ್ಲಿಯೂ ಕೆಳಗೆ ಕಂಡಂತೆ ವಿಭಕ್ತಿ 
ಪ್ರತ್ಯಯಗಳು ಸೇರುತ್ತವೆ. 


ಪ್ರಥಮಾ ಮ್‌ (ನ್‌) 
ಸಂ.ಪ್ರ. ಎ.ಆ 
ದ್ವಿ. ಅಂ 
ತೃ. ಇಂ, ಇಂದಂ, ಇಂದೆ, ಎ 
ಚಿ. ಗೆ,ಕೆ,ಕ್ಕೆ 
ಪಂ. ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ 
ಷ. ಅ 
ಸ. ಒಳ್‌, ಆಲಿ 
ಉದಾ : ೧. ಅರಸ 
ಏ.ವ ಬ.ವ 
ಪ್ರ. ಅರಸಂ, ಅರಸನ್‌ ಅರಸರ್‌, ಅರಸರ್ಗಳ್‌, ಅರಸರ್ಕಳ್‌ 
ಸಂ. ಅರಸನೆ, ಅರಸಾ ಅರಸರೆ, ಅರಸರ್ಗಳೆ 
ದ್ವಿ. ಅರಸನಂ ಅರಸರಂ, ಅರಸರ್ಗಳಂ 
ತೃ. ಅರಸನಿಂ, ಅರಸನಿಂದಂ, ಅರಸರಂ, ಅರಸರಿಂದಂ, ಅರಸರಿಂದೆ 
ಅರಸನಿಂದೆ 
ಚಿ. ಅರಸಂಗೆ ಅರಸರ್ಗೆ, ಅರಸರ್ಗಳ್ಗೆ 
ಪ. ಅರಸನತ್ತಣಿಂ ಅರಸರತ್ತಣಿಂ 
ಅರಸನತ್ತಣಿಂದಂ ಅರಸರ್ಗಳತ್ತಣಿಂ 
ಅರಸನತ್ತಣಿಂದೆ ಅರಸರ್ಗಳತ್ತಣಿಂದೆ 
ಷ. ಅರಸನ ಅರಸರ 
ಸ. ಅರಸನೊಳ್‌, ಅರಸನಲಿ ಅರಸರೊಳ್‌, ಅರಸರಲಿ 


೧೧೭ ಅನುಬಂಧ-ಹಳಗನ್ನಡ-೧ 
ವಿಶೇಷ. 


೧. ಸಂಬೋಧನ ವಿಭಕ್ತಿಯಲ್ಲಿ ಕೆಳಗೆ ಕಂಡ ರೂಪವಿಶೇಷಗಳನ್ನು 
ಗಮನಿಸಬೇಕು. 


ಏ.ವ. ಬ.ವ 
ದೇವ, ದೇವಾ, ದೇವನೆ, ದೇವನೇ ದೇವರೆ, ದೇವರೇ, ಬುದರಿರ, ಬುಧರಿರಾ 
ಅಭಿಮನ್ಯು, ಅಭಿಮನ್ಕೂ ದೇವಿಯರ್ಕಳಿರ, ದೇವಿಯರ್ಕಳಿರಾ 


ನಂದನಮೆ, ತಾವರೆಯೇ 
೨. ತೃತೀಯಾವಿಭಕ್ತಿಯ ಎ ಪ್ರತ್ಯಯವೂ ಚತುರ್ಥಿಯ ಕೆ, ಕೈ ಗಳೂ 
ಅಕಾರಾಂತ ನಪುಂಸಕಲಿಂಗದ ಏಕವಚನದಲ್ಲಿ ಮಾತ್ರ ಪ್ರಯೋಗಿಸಲ್ಪಡುತ್ತವೆ. 
ಉದಾ : ಎ - ನೆಲದೆ, ಮರದೆ, ಕ್ರಮದೆ. 
ಕೆ, ಕೈ- ನೆಲಕೆ, ನೆಲಕ್ಕೆ ಇತ್ಯಾದಿ. 


೩. ದ್ವಿತೀಯಾವಿಭಕ್ತಿಯಲ್ಲಿ ನೆಲನಂ- ನೆಲಮಂ, ಕೊಳನಂ-ಕೊಳಮಂ ಎಂಬ 
ಪ್ರಯೋಗಗಳೂ ಉಂಟು. 


೨. ಆನ್‌ ( ನಾನು) 

ಏ.ವ ಬ.ವ 
ಪ್ರ. ಆನ್‌ ಆಂ 
ದ್ವಿ. ಎನ್ನಂ ಎಮ್ಮಂ 
ತೃ. ಎನ್ನಿಂ, ಬಸದ] ಎಮಿಂ, ಎಮದು 

ಎನ್ನಿಂದೆ ಎಮಿಂದೆ 
ಚ. ಎನಗೆ ಎಮಗೆ 
ಪಂ. ಎನ್ನತ್ತಣಿಂ ಎಮತ್ರಣಿಂ 
ಷ. ಎನ್ನ ಎಮ್ಮ 
ಸ. ಎನ್ನೊಳ್‌ ಎಮೊಲ್‌ 

ವಿಶೇಷ 


ಈ ರೂಪವಿಶೇಷಗಳನ್ನು ಗಮನಿಸಬೆ"ಕು. 

೧. ನಿನತು, ನಿನತ್ತು (ನಿನ್ನದು) ನಿಮತು, ನಿಮತ್ತು (ನಿಮದು) 
ಎನತು, ಎನತ್ತು (ನನ್ನದು); ನಮತು, ನಮತ್ತು (ನಮದು) 
ತನತು, ತನತ್ತು (ತನ್ನದು); ತಮತು, ತಮತ್ತು (ತಮದು) 


ಹೊಸಗನ್ನಡ ವ್ಯಾಕರಣ ೧೧೮ 
೨. ನಿಮ್ಮ ೬ ಇರ್ವರ್‌ ಇ ನಿಮುತಿರ್ವರ್‌, ನಿಮುತ್ತೆವರ್‌ 
ಎಮ್ಮ * ಇರ್ವರ್‌ ಇ ಎಮುತಿರ್ವರ್‌, ಎಮುತ್ತೆವರ್‌ 
ತಮ್ಮ * ಆರ್ವರ್‌ ಇ ತಮುತಾರ್ವರ್‌, ತಮುತ್ರೇಟ್ವರ್‌ ಇತ್ಯಾದಿ. 
ಕ್ರಿಯಾಪದ ಪ್ರಕರಣ 


ಧಾತುಗಳಿಗೆ ವರ್ತಮಾನ ಭೂತ ಭವಿಷ್ಯತ್ಕಾಲಗಳಲ್ಲಿ ಕೆಳಗೆ ಕಂಡಂತೆ 
ಆಖ್ಯಾತಪ್ರತ್ಕಯಗಳು ಹತ್ತುತ್ತವೆ. 


ಪ್ರ.ಪು ಏ.ವ. ಬ.ವ 
ಪು. ಅನ್‌, ಅಂ ಅರ್‌ 
ಸ್ತ್ರೀ. ಅಳ್‌ ಆರ್‌ 
ನ. ಉದು ಉವು 

ಮ.ಪು. ಅಯ್‌ ಇರ್‌ 

ಪ್ರ.ಪು. ಎನ್‌, ಎರ್‌ ಎವು 


೧. ವರ್ತಮಾನ ಕಾಲ 


ವರ್ತಮಾನಕಾಲದಲ್ಲಿ ಧಾತುವಿಗೆ ಈ ಆಖ್ಯಾತಪ್ರತ್ಯಯಗಳು ಸೇರುವಾಗ 


ನಡುವೆ “ ದಪ' ಎಂಬ ವಿಕರಣ ಬರುತ್ತದೆ. ಆಗ ಧಾತುವಿಗೆ ಆದೇಶಾದಿ 
ವಿಕಾರಗಳಾಗುತ್ತದೆ. 


ಉದಾ : ಏ.ವ ಬ.ವ 
ಪ್ರ.ಪು ಪು. ನುಡಿದಪನ್‌, ನುಡಿದಪಂ ನುಡಿದಪರ್‌ 
ಸ್ತೀ. ನುಡಿದಪಳ್‌ ನುಡಿದಪರ್‌ 
ನ. ನುಡಿದಪುದು ನುಡಿದಪುವು 
ಮ.ಪು. ನುಡಿದಪಯ್‌ ನುಡಿದಪಿರ್‌ 
ಉ.ಪು. ನುಡಿದಪೆನ್‌, ನುಡಿದಪೆಂ ನುಡಿದಪೆವು 


ಹೀಗೆಯೇ ಮಾಡಿದಪನ್‌, ಕೇಳ್ದಪನ್‌ ಇತ್ಯಾದಿ. 


೧. ಬಲ್‌, ಉಳ್‌, (ಇರು)- ಈ ಧಾತುಗಳಿಗೆ ಯಾವ ವಿಕರಣವೂ 
ಬರುವುದಿಲ್ಲ. ಲಕಾರ ಮತ್ತು ಳಕಾರಗಳಿಗೆ ದ್ವಿತ್ವ ಬರುತ್ತದೆ. 


ಉದಾ : ಬಲ್ಬನ್‌, ಬಲ್ಲರ್‌'; ಉಳ್ಳನ್‌, ಉಳ್ಳರ್‌ 
೨. ಉಳ್‌ ಧಾತುವಿನ ನಪುಂಸಕ ಪ್ರಥಮೈಕವಚನ ಉಂಟು. ಉಳಿದೆಡೆ 
ಒಳವು, ಒಳಯ್‌, ಒಳೆನ್‌ ಇತ್ಯಾದಿ. ಇಲ್ಲಿ ಳಕಾರಕ್ಕೆ ದ್ವಿತ್ವವಿಲ್ಲ. 


೧೧೯ ಅನುಬಂಧ-ಹಳಗನ್ನಡ-೧ 


೩. ಪ್ರಥಮ ಪುರುಷದಲ್ಲಿ ಎಲ್ಲ ಕಾಲ ವಚನ ಲಿಂಗಗಳಲ್ಲಿಯೂ ಧಾತುಗಳಿಗೆ 
ಗುಂ, ಗುಗುಂ ಅಥವಾ ಕುಂ ಎಂಬ ಆಖ್ಯಾತಪ್ರತ್ಯಯಗಳು ವಿಕಲ್ಪವಾಗಿ ಬರುತ್ತವೆ. 
ಆಗ ವಿಕರಣಪ್ರತ್ಯಯ ಬರುವುದಿಲ್ಲ. 


ಉದಾ : ಅವನ್‌ ಗೆಲ್ಗುಂ, ಗೆಲ್ಗುಗುಂ 
ಅವಳ್‌ ಇರ್ಕುಂ 
ಅವು ಬರ್ಕುಂ 
ಹೀಗೆಯೇ ಮಾಡುಗುಂ, ಉಲಿಗುಂ, ಪೋಕುಂ, ಪೋಗುಗುಂ ಇತ್ಯಾದಿ. 
೪. ಕುಂ ಎಂಬುದಕ್ಕೆ ದ್ವಿತ್ಹವೂ ಬರುವುದುಂಟು. 
ಉದಾ : ರಂಜಿಕ್ಕುಂ, ರಂಜಿಕುಂ; ಪಾಲಿಕ್ಕುಂ, ಪಾಲಿಕುಂ 
ಪಿ. ಭೂತಕಾಲ 


ಭೂತಕಾಲದಲ್ಲಿ ವಿಕರಣ ಬರುತ್ತದೆ. ಹೊಸಗನ್ನಡದಲ್ಲಿರುವಂತೆ ಧಾತುವಿಗೆ 
ನಾನಾ ವಿಕಾರಗಳೂ ಆಗುತ್ತವೆ. 


ಉದಾ : ನೋಡಿದನ್‌, ಮಾಡಿದರ್‌, ಕಂಡಂ, ನೊಂದಂ, ಬೆಂದಂ, 
ಎಚ್ಚಂ, ನಕ್ಕಂ ಇತ್ಯಾದಿ. 


ಪ್ರಥಮ ಪುರುಷದ ನಪುಂಸಕಲಿಂಗದ ಏಕವಚನದಲ್ಲಿ ಉದು ಎಂಬುದಕ್ಕೆ 
ಬದಲಾಗಿ ಇತು, ಇತ್ತು, ಅತ್ತು ಎಂಬ ಪ್ರತ್ಯಯಗಳು ಬರುವುದುಂಟು. 


ಉದಾ : ಮುಟ್ಟಿದುದು, ಮುಟ್ಟಿತು, ಮುಟ್ಟಿತ್ತು; ಇರ್ದತ್ತು; ಪೋದತ್ತು. 
೩. ಭವಿಷ್ಯತ್ಕಾಲ 


ಭವಿಷ್ಯತ್ಕಾಲದಲ್ಲಿ ವ ಎಂಬ ವಿಕರಣ ಬರುತ್ತದೆ. ಇದಕ್ಕೆ ಕೆಲವೆಡೆಗಳಲ್ಲಿ 
ಪ ಅಥವಾ ಬ ಗಳು ಆದೇಶವಾಗುತ್ತವೆ. 


ಉದಾ : ನುಡಿವನ್‌, ಮಾಡುವರ್‌, ಬರುವಯ್‌, 
ತರಿಸುವನ್‌, ಪೋಗುವನ್‌; ತರಿಪರ್‌, ಪೋಪರ್‌ 
ತಿಂಬನ್‌, ಎಂಬನ್‌, ಉಣ್ಣರ್‌. 
೪. ವಿಧ್ಯರ್ಥಕ 


ವಿಧಿ, ಪ್ರಾರ್ಥನೆ- ಮುಂತಾದ ಅರ್ಥಗಳಲ್ಲಿ ಕೆಳಗೆ ಕಂಡಂತೆ ಆಖ್ಯಾತ 
ಪ್ರತ್ಯಯಗಳು ಧಾತುಗಳಿಗೆ ಸೇರುತ್ತವೆ. 


ಹೊಸಗನ್ನಡ ವ್ಯಾಕರಣ ೧೨೦ 


ಉದಾ : ಏ.ವ. ಬ.ವ 
ಪ್ರ.ಪು.(ಎಲ್ಲ ಲಿಂಗಗಳಲ್ಲಿ) ಗೆಕೆ, ಉದು ಉದು 
ಮ.ಪು (ಇಲ್ಲಿ, ಅ ಇಂ, ಉದು 
ಉ.ಪು ವೆನ್‌ ವಂ 
ಉದಾ: ಏ.ವ ಬ.ವ 
ಪ್ರ.ಪು ಪೋಗುಗೆ, ಪೋಕೆ, ಪೋಗುವುದು ಪೋಗುವುದು 
ಮ.ಪು. ಪೋಗು, ಪೋಗ ಪೋಗಿ, ಪೋಗುವುದು 
ಉ.ಪು. ಪೋಗುವೆನ್‌ ಪೋಗುವಂ 

೫. ನಿಷೇಧಾರ್ಥಕ 


ಹೊಸಗನ್ನಡದಂತೆ ಧಾತುವಿಗೂ ಕಾಲಾರ್ಥಕ ಆಖ್ಯಾತಪ್ರತ್ಯಯಕ್ಕೂ ನಡುವೆ 
ಅ ಎಂಬುದು ಸೇರುತ್ತದೆ. 


ಉದಾ: ಮಾಡದು, ಮಾಡವ; ತಾರನ್‌, ಬಾರಂ. 


ನಿಷೇಧಾರ್ಥದಲ್ಲಿ ವಿಧಿಯು ತೋರಿದರೆ ಅದರ ಮಧ್ಯಮ ಪುರುಷ್ಥೆಕವಚನದಲ್ಲಿ 
ಅಲ್‌ ಎಂಬುದೂ ಬಹುವಚನದಲ್ಲಿ ಅಲಿಂ ಎಂಬುದೂ ಬರುತ್ತವೆ. 


ಉದಾ : ಬನಮಂ ಪುಗಲ್‌ ( ವನವನ್ನು ಪ್ರವೇಶಿಸಬೇಡ) 
ನೀಮಿದಂ ನಂಬಲಿಂ (ನೀವು ಇದನ್ನು ನಂಬಬೇಡಿರಿ) 
ಅವ್ಯಯ ಪ್ರಕರಣ 
೧. ಸಾಮಾನ್ಯಾವ್ಯಯಗಳು 


ಅಲ್ಲಂ, ಅಲ್ಲ ಅಲ್ರು; ಇಲ್ಲಂ, ಇಲ್ಲ; ಗಡಂ, ಗಡ,ಗಡಾ; ಬಲ್‌ಕೆ, ಬಲಕ್ಕೆ, 
ಬಲ್‌ಕಂ, ಬಲಿ'ಯಂ; ಮೇಣ್‌, ವಲಂ, ಕರಂ, ಅಣಂ, ಐದೆ, ಸಲೆ, ಎಮ- 
ಇತ್ಯಾದಿ. 


೨. ತದ್ದಿತಾಂತಾವ್ಯಯಗಳು 


೧. ಸಾದೃಶ್ಯಾರ್ಥದಲ್ಲಿ ಷಷ್ಟ ್ಯಂತನಾಮಪದಗಳ ಮೇಲೆ ಅಂತೆ, ಅಂತಿರೆ, 
ವೊಲ್‌, ವೋಲ್‌, ಬೊಲ್‌, ಅಂತೆವೊಲ್‌, ಅಂತೆವೋಲ್‌, ಅಂತಿರೆವೋಲ್‌ 
ಎಂಬ ಪ್ರತ್ಯಯಗಳು ಬರುತ್ತವೆ. 


ಉದಾ : ಸಿಂಗದಂತೆ, ಚಂದ್ರನಂತಿರೆ, ಹರಿಯವೊಲ್‌, ಗಿರಿಯವೊಲ್‌, 
ಬೆಟ್ಟದಂತೆವೊಲ್‌ ಇತ್ಯಾದಿ. 


೧೨೧ ಅನುಬಂಧ-ನಡುಗನ್ನಡ-೨ 
ಷಷ್ಠೀ ಪ್ರತ್ಯಯ ಬಾರದಿರುವುದೂ ಉಂಟು, 
ಉದಾ : ಹರಿವೊಲ್‌, ಚಂದ್ರಂಬೊಲ್‌. 


೨. ಸಂಖ್ಯಾವಾಚಕಗಳ ಮೇಲೆಕ್ರಿಯೆಯ ಆವೃತ್ತಿ ತೋರುವಾಗ ಮೆ 
ಸೇರುವುದು. 


ಉದಾ : ಒರ್ಮೆ, ಇರ್ಮೆ, ಸಾಸಿರ್ಮೆ 
೩. ಕೃದಂತಾವ್ಯಯಗಳು 


ಕೆಳಗಿನ ಪಟ್ಟಿಯಲ್ಲಿ ಕೆಲವು ಕೃದಂತಾವ್ಯಯಗಳ ಪರಿಚಯವನ್ನು ಮಾಡಿ 
ಕೊಡಲಾಗಿದೆ. 


ಹಳಗನ್ನಡ ಹೊಸಗನ್ನಡ 
೧. ಮಾಡುತುಂ, ಮಾಡುತ್ತುಂ ೧. ಮಾಡುತ್ತ 
ಮಾಡುತೆ, ಮಾಡುತ್ತೆ 
೨. ಗೆಲಲ್‌, ಗೆಲ್ಲಲೈ ೨. ಗೆಲ್ಲಲು, ಗೆಲ್ಲುವುದಕ್ಕೆ 
೩. ಪಾಡಲ್‌ ಅರ್ಹಂ, ಇರಲ್‌ ಆಗದು ೩. ಹಾಡಲು ಅರ್ಹ, ಇರಲು. 
ಆಗದು 
೪. ಕಡೆದೊಡೆ, ತೀಡುವೊಡೆ ೪. ಕಡೆದರೆ, ತೀಡಿದರೆ 
೫. ಬರ್ಪನ್ನಂ, ಬರ್ಪಿನೆಗಂ ೫. ಬರುವವರೆಗೆ 
ನಡುಗನ್ನಡ -೨ 


ಷಟ್ಟದೀಕಾವ್ಯಗಳಲ್ಲಿ ಕಂಡುಬರುವ ನಡುಗನ್ನಡದಲ್ಲಿ ಕೆಲವು ಹಳಗನ್ನಡದ 
ರೂಪಗಳೂ ಕೆಲವು ಹೊಸಗನ್ನಡದ ರೂಪಗಳೂ ಬಳಕೆಯಾಗಿವೆ. ನಡುಗನ್ನಡದ 
ಕೆಲವು ಶಬ್ದವಿಶೇಷಗಳನ್ನು ಇಲ್ಲಿ ಗುರುತಿಸಲಾಗಿದೆ. 

ನಾಮಪದ 

ಪ್ರಥಮಾ 

(ಅ) ಸರ್ವನಾಮಗಳು. 
ನಾನು-ನಾ, ನಾವು-ನಾವ್‌ ಯಾವನು - ಅವನು ಯಾರು- ಆರು 
ನೀನು-ನೀ, ನೀವು-ನೀವ್‌  ಯಾವಳು - ಅವಳು 
ತಾನು-ತಾ, ತಾವು-ತಾವ್‌ ಯಾವುದು- ಆವುದು, ಯಾವುವು-ಆವುವು 
ಎಮಗೆ- ಎವನಗೆ, ನಿಮಗೆ-ನಿವಗೆ, ತಮಗೆ-ತವಗೆ, ಅವನಿಗೆ-ಅವಗೆ 

(ಆ) ಅಕಾರಾಂತಕ್ಕೆ ದಿರು ಪ್ರತ್ಯ್ಕಯವು ಬಹುವಚನದಲ್ಲಿ ಸೇರುವುದುಂಟು. 

ಉದಾ : ಅಣ್ಣದಿರು, ತಮ್ಮದಿರು 


ಹೊಸಗನ್ನಡ ವ್ಯಾಕರಣ ೧೨೨ 


ದ್ವಿತೀಯಾ 
"ಅನ್ನು' ಪ್ರತ್ಯಯವು "ಅನು' ಎಂಬ ರೂಪವನ್ನು ತಾಳಬಹುದು. 
ಉದಾ: ರಾಮನನು, ಮರವನು, ನನ್ನನು, ಹೊಳೆಗಳನು 
ತೃತೀಯಾ 
ನಪುಂಸಕಲಿಂಗದ ತೃತೀಯೈಕವಚನದಲ್ಲಿ "ದಿಂ' ಎಂಬುದರ ಅನುಸ್ವಾರಕ್ಕೆ 
ಲೋಪವಾಗುವುದುಂಟು. 
ದಾ: ಮರದಿ, ವನದಿ, ನೆಲದಿ 
ಚತುರ್ಥೀ 
ಮುಂದಕ್ಕೆ-ಮುಂದಕೆ, ಹಿಂದಕ್ಕೆ- ಹಿಂದಕೆ 
ಒಳಗಣ್ಣೆ, ಒಳಯಿಂಕೆ! ಕೆಳಗಣ್ಣೆ, ಕೆಳಯಿಂಕೆ 
ಸಪ್ತಮೀ 
ರಾಮನೊಳು, ರಾಮನಲಿ; ಗುರುವಿನೊಳು, ಗುರುವಿನಲಿ. 
ಅಕಾರಾಂತ ನಪುಂಸಕದಲ್ಲಿ - ನೆಲದೊಳು, ನೆಲದಲಿ, ನೆಲದೆ, ನೆಲದಿ. 
(ಅ) ದಿಗ್ವಾಚಕಗಳಿಗೆ ಅಣಾಗಮ... 
ಮುಂದಣ, ಹಿಂದಣ, ಒಳಗಣ, ಹೊರಗಣ, ಅತ್ತಣ, ಇತ್ತಣ, ಎತ್ತಣ. 
ಕ್ರಿಯಾಪದ 
(ಅ) ಹೊಸ ಧಾತುಗಳು- 
ಹಾರೈಸು, ಹಾರಯಿಸು; ಸೂಳ್ಳೆಸು, ಸೂಳವಿಸು; ಮೇಳೈಸು, ಮೇಳವಿಸು 
ಇತ್ಯಾದಿ. 
ಅರಿಪು, ಅರುಹು; ಕಳಿವು, ಕಳಹು ಇತ್ಯಾದಿ. 
(ಆ) ಹಳಗನ್ನಡದ ಕಡೆಯ ಅನುಸ್ಟಾರಕ್ಕೆ ಲೋಪ. 
ಉದಾ: ತೋರ್ಕು, ಮಾಡುಗು, ನುಡಿಗು, ಪೋಕು, ಅಕ್ಕು 
ಬಂದ, ಪೋದ, ಎಚ್ಚ, ನುಡಿದ 
ಬೇಡು ಧಾತುವಿಗೆ ಬೇಳ್ಳು, ಬೇಕು ಎಂಬ ರೂಪಗಳುಂಟು. 
ಸಾಲ್ಗುಂ ಎಂಬುದಕ್ಕೆ ಸಾಲ್ಗು, ಸಾಕು ಎಂಬ ರೂಪಗಳುಂಟು. 


ಇದ್ದಾನೆ- ಐದಾನೆ, ಇದ್ದಾಳೆ. ಐದಾಳೆ, ಇದ್ದಾರೆ - ಐದಾರೆ, ಐದನೆ, 
ಐದಳೆ ಎಂದೂ ಇವೆ. 


(ಇ) ವಿಧ್ಯರ್ಥಕ 
ಪ್ರ.ಪು. ಮಾಡುಗೆ, ಕೇಳುಗೆ, ನಡೆಗೆ 
ಮ.ಪು. ಬಹುವಚನ- ಮಾಡಿ, ಕೇಳಿ, ನುಡಿಯಿ 
ಉ.ಪು. ಬಹುವಚನ- ಮಾಡುವ, ಪೇಳುವ, ನುಡಿವ. 


೧೨೩ ಅನುಬಂಧ-ನಡುಗನ್ನಡ-೨ 
ಕೃದಂತ 


(ಅ) ಕೃದಂತನಾಮದಲ್ಲಿ ಹೊಸಗನ್ನಡದ ಉವದ ಉಕಾರಕ್ಕೆ ನಡುಗನ್ನಡದಲ್ಲಿ ಲೋಪ 


ಬರುತ್ತದೆ. 


ಉದಾ: ಕೇಳುವ-ಕೇಳ್ವ, ನಿಲುವ- ನಿಲ್ವ, ಹೊಯ್ಯುವ- ಹೊಯ್ದ 

(ಆ) ಕೃದಂತದ ವಕಾರವು ರೂಪಾಂತರಗಳನ್ನು ಹೊಂದುವುದುಂಟು. 

ಉದಾ : ಮಾಡುವ - ಮಾಳ್ಪ, ಬೇಡುವ- ಬೇಳ್ಳ, ಹೋಗುವ - ಪೋಪ, 
ಹೋಹ; ಆಗುವ- ಅಪ್ಪ, ಅಹ; ಇರುವ- ಇರ್ಪ, ಇಪ್ಪ, ಇಹ; 
ಬರುವ-ಬರ್ಪ, ಬಪ್ಪ, ಬಹ; ತರುವ- ತರ್ಪ, ತಪ್ಪ, ತಹ; 
ಕೊಳ್ಳುವ- ಕೊಳ್ಳ, ಕೊಂಬ, ಅಂತು * ಅಹ ಇ ಅಂತಹ; 


ಎಂತು * ಅಹ ಇ ಎಂತಹ, ಇಂತು * ಇಹ ಇ ಇಂತಹ (ಇವೆ 
ಹೊಸಗನ್ನಡದಲ್ಲಿ ಅಂಥ, ಎಂಥ, ಇಂಥ ಆಗಿವೆ). 


ನಡುಗನ್ನಡ ಹೊಸಗನ್ನಡ 
೧. ಬರೆ, ಬರಲ್ಕೆ, ಬರಲಿಕೆ; ನೋಡಲ್ಕೆ ೧. ಬರಲು; ನೋಡಲು 
ನೋಡಲಿಕೆ. 
೨. ಬರುತ್ತ, ಬರುತೆ, ಬರುತ್ತೆ, ಬರುತುಂ ೨. ಬರುತ್ತ; ನೋಡುತ್ತ 
ಬರುತ್ತುಂ; ನೋಡುತ, ನೋಡುತೆ, 
ನೋಡುತ್ತೆ, ನೋಡುತುಂ, ನೋಡುತ್ತುಂ. 
೩. ಬಳಲು ಬಳಲಿದು ೩. ಬಳಲಿ 
ಕೇಳ್ದು , ಕೇಳಿದು ಕೇಳಿ 
ನೋಡಿದು ನೋಡಿ 
ಮೆಟ್ಟಿದು ಮೆಟ್ಟಿ 
೪. ಬಂದಡೆ, ಬಂದೊಡೆ ೪. ಬಂದರೆ 
೫. ಬರುವಡೆ, ಬರುವೊಡೆ, ಬರುವರೆ ೫. ಬರುವುದಾದರೆ 
ಅವ್ಯಯ 


೧. ಮೇಣು ಇ "ಅಥವಾ, ಮತ್ತು' ಎಂಬ ಅರ್ಥದಲ್ಲಿ 


೨. ಅಂ, ಉಂ,ಉ- ಊ (ಸಮುಚ್ಚಯ) 


ಉದಾ: ಆದೊಡಂ, ಆದೊಡೆಯಂ, ಆದೊಡೆಯು 
೩. ದ್ವಿತೀಯಾವಿಭಕ್ತಿಯ ಹಿಂದೆ ಉಂ ಬರುವುದುಂಟು 


ಉದಾ: ಎನ್ನುಮಂ= ನನ್ನನ್ನೂ 
೪. ಅನ್ನಗಂ, ಅನ್ನೆಗ- ತನಕ, ಅದುವರೆಗೆ 


೫. ನೆರೆ, ಉರೆ, ಮಿಗೆ, ಸಲೆ ನಾಡೆ- ಹೆಚ್ಚಾಗಿ, ಬಹಳ. 


ಹೊಸಗನ್ನಡ ವ್ಯಾಕರಣ ೧೨೪ 
ಶಬ್ದಶುದ್ದಿ - ೩ 
ಹೊಸಗನ್ನಡದ ಬರವಣಿಗೆಯಲ್ಲಿ ಆಡುಮಾತುಗಳೂ ಸಂಸ್ಕತ ಶಬ್ದಗಳ ಅಶುದ್ಧ 
ರೂಪಗಳೂ ಸೇರಿಕೊಂಡಿವೆ. ಕೆಳಗಿನ ಪಟ್ಟಿಯಲ್ಲಿ ಅಂಥ ಕೆಲವ ಸಂಗ್ರಹಿಸಿ ಶುದ್ಧ 


ರೂಪಗಳನ್ನು ತೋರಿಸಿದೆ. ಇಲ್ಲಿ ಶುದ್ಧ "ರೂಪಗಳೆಂದರೆ, ಹೆಚ್ಚು ವಿಕಾರಗೊಳ್ಳದೆ 


ವ್ಯಾಕರಣಕ್ಕೆ 'ದೂರವಾಗದಿರುವ ಶಬ್ದರೂಪಗಳು. 


ಅಶುದ್ಧ ಶುದ್ಧ ಅಶುದ್ಧ ಶುದ್ಧ 

ಅವನೂನೂ ಅವನೂ ಕುಮಾರ್ತಿ ಕುಮಾರಿ 

ಅತಿಶಯತೆ ಅತಿಶಯ ಕೈಯ್ಯಿಂದ ಕೈಯಿಂದ 

ಅಂತರ್ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗಾಂಭೀರ್ಯತೆ ಗಾಂಭೀರ್ಯ 

ಅಧ್ಯಕ್ಷಿಣಿ ಅಧ್ಯಕ್ಷೆ, ಅಧ್ಯಕ್ಷಳು ಚತುರೋಪಾಯ ಚತುರುಪಾಯ 

ಅಂಗಾಂಗಗಳು ಅಂಗೋಪಾಂಗಗಳೂ ಜಾತ್ಕಾತೀತ ಜಾತ್ಕತೀತ 

ಆವತ್ತು ಆ ಹೊತ್ತು, ಜಿಗುಪ್ಸೆ. ಜುಗುಪ್ಸೆ 
ಆವೊತ್ತು ತಪ್ಪಿತಸ್ಥ ತಪ್ಪಗಾರ 

ಆಧುನಿಕೀಕತೆ ಆಧುನಿಕೀಕರಣ  ತಪೋಸಾಮರ್ಥ್ಯ ತಪಃಸಾಮರ್ಥ್ಯ 

ಆಯ್ತು ಆಯಿತು ತಿಳುವಳಿಕಸ್ತ ತಿಳುವಳಿಕೆ 

ಯುಳ್ಳವನು 

ಆಗ್ಕೆ ಆಗ ತಿಳುವಳಿಕೆ ತಿಳಿವಳಿಕೆ, ತಿಳಿವು 

ಆವಾಗ 

ಆಗ್ಯೂ ಆಗಲೂ ದೇವಾನುದೇವತೆ 

ಆದಾಗ್ಯೂ ಆದಾಗಿಯೂ ಗಳು €ವತೆಗಳು 
ಆದಾಗಲೂ ದೇವಾದಿದೇವತೆ 

ಆದರೂನು ಗಳು 

ಅದರೂ ವೆ ಆದರೂ ದುರ್ನಡತೆ... ಕೆಟ್ಟನಡತೆ 

ಆ ಕುರಿತು ಅದನ್ನು ಕುರಿತು ದೊಡ್ತತೆ ದೊಡ್ಡತನ 

ಆ ಬಗೆ ಆ ಬಗೆಗೆ ನಮೋನ್ನಮಃ ನಮೋನಮಃ 

ಇವತ್ತು ಈ ಹೊತ್ತು ಪಾಶಿಮಾತ್ಮ ಪಾಶ್ಚಾತ್ಯ 
ಈವೊತ್ತು ಪೌರ್ವಾತ್ಯ ಪೌರಸ್ಕ 

ಈಗ್ಯೆ, ಈಗ್ಗೆ ಈಗ ಪೌರ್ಣಿಮೆ ಪೂರ್ಣಿಮೆ, 

ಈ ಬಗ್ಗೆ, ಈ ಬಗ್ಗೆ ಈ ಬಗೆಗೆ ಹುಣ್ಣಿಮೆ 

ಈವಾಗ ಈಗ ಪ್ರಾಧಾನ್ಯತೆ ಪ್ರಾಧಾನ್ಯ 

ಉಪಹಾರ ಉಪಾಹಾರ: ಪ್ರೇರೇಪಿಸು ಪ್ರೇರಿಸು 

ಏನಕೆ ಏಕೆ, ಏತಕ್ಕೆ ಪ್ರೇರೇಪಣೆ ಪ್ರೇರಣೆ 

ಐಕ್ಕತೆ ಐಕ್ಯ, ಏಕತೆ ಪುನರ್ರಚನೆ ಪುನಾರಚನೆ 

ಔದಾರ್ಯತೆ ಔದಾರ್ಯ ಪ್ರಸ್ತಾಪಿಸು ಪ್ರಸ್ತಾವಿಸು 


೧೨೫ ಅನುಬಂಧ-ಶಬ್ದಶುದ್ಧಿ-೩ 


ಪ್ರಸ್ತಾಪ ಪ್ರಸ್ತಾವ ಲೇಖಕಿ ಲೇಖಿಕೆ,ಲೇಖಕಳು 
ಫಲಹಾರ ಫಲಾಹಾರ ವಿದ್ವತ್ತು ವಿದ್ವತ್ತೆ, ಎದ್ದತ್ತ್ವ 
ಬರುತ್ತೆ ಬರುತ್ತದೆ ವೈದುಷ್ಯ 
ಬೆಳುದಿಂಗಳು ಬೆಳದಿಂಗಳು ವಿನಹ ವಿನಾ 


ಬೇಡಿಕ್ಕೊಳ್ಳು ಬೇಡಿಕೊಳ್ಳು ವಿದ್ವಾಂಸಸಮೂಹ ವಿದ್ವತ್ಸಮೂಹ 
ಬರೆದುಕ್ಕೊಳ್ಳು ಬರೆದುಕೊಳ್ಳು ವಿದ್ವತ್‌ಪೂರ್ಣ ವೈದುಷ್ಯಪೂರ್ಣ 


ಮನರಂಜನೆ ಮನೋರಂಜನೆ ವಾಗಿ ವಾಗಿ 
ಮನಮಂಥನ ಮನೋಮಂಥನ ವಿದ್ಯುದೀಕರಣ ವಿದ್ಯುತ್ಕರಣ 
ಮನೋಶಾಂತಿ ಮನಃಶಾಂತಿ ವೈವಿಧ್ಯತೆ ವೈವಿಧ್ಯ, ವಿವಿದತೆ 
ಮನೋಕುಂಠಿತ ಮನಃಕುಂಠಿತ ಶಾಕುಂತಲಾ ಶಕುಂತಲಾ 
ಮಿಕ್ಕದ ಮಿಗದ ಶೋಭಾಯಮಾನ ಶೋಭಮಾನ 
ಮಲ್ಲಿಗೆ ಪುಷ್ಪ ಮಲ್ಲಿಗೆ ಹೂ ಶ್ರಮೆ ಶ್ರಮ 
ಮಾತೋಶ್ರೀ ಮಾತೃಶ್ರೀ ಶಿಕ್ಷಣೆ ಶಿಕ್ಷಣ 
ಸಂಗೀತವಿದೂಷಿ ಸಂಗೀತವಿದುಷಿ 
ಮಹದೇಶ್ವರ ಮಹದೀಶ್ವರ, ಸಡಿಲಾತಿ ಸಡಿಲಿಕೆ 
ಮಹೇಶ್ವರ ಸರೋವರ ಸರಸ್ಸು (ಸರಸ್ಸು 
ಯಶೋಕಾಮನೆ ಯಶಸ್ಕಾಮನೆ ಗಳಲ್ಲಿ ಶ್ರೇಷ್ಠ 
ಯಾಕೆ ಏಕೆ ವಾದದ್ದು ಸರೋ 
ಯೌವನ ಯೌವನ ವರ) 
ರೂಪಸಿ ರೂಪಿಣಿ, ರೂಪವತಿ ಹಣಸ್ಥ ಹಣವಂತ 
ರೂಪರೇಷೆಗಳು ರೂಪರೇಖೆಗಳು ಹೆಗ್ಗುಣ ಹಿರಿಯಗುಣ 


ಸಂಸ್ಕೃತಶಬ್ದಗಳನ್ನು ಕನ್ನಡದಲ್ಲಿ ಹೊಸದಾಗಿ ಬಳಸುವಾಗ ಸಂಯಮ ಅಗತ್ಯ. 
ಮೊದಲು ತಜ್ಞರೊಡನೆ ಸಮಾಲೋಚಿಸುವುದು ಉತ್ತಮ. ಒಮ್ಮೆ ಅಪಶಬ್ದಗಳು 
ಭಾಷೆಯಲ್ಲಿ ಸೇರಿದುವೆಂದರೆ, ರೂಢಮೂಲವಾಗಿ ಕುಳಿತುಬಿಡುತ್ತವೆ. 'ಉದಾಹರಣೆಗೆ 
"ಅಗತ್ಯ' ಶಬ್ದವನ್ನೇ ತೆಗೆದುಕೊಳ್ಳಬಹುದು. ಇದು ಅಪಶಬವೇ. ಹೀಗೆಯೇ 
೧. ಆದುನೀಕಿರಣ, ೨. ವೈಭವೀಕರಣ, ೩. ವಿದ್ಯುದೀಕರಣ ಮುಂತಾದ ಶಬ್ದಗಳು 
ಸೇರುತ್ತಿವೆ. ೪. "ರಾಷ್ಟ್ರೀಕರಣ 'ವಂತೂ ಪ್ರವೇಶಿಸಿ ದೃಢವಾಗಿ ನೆಲೆಯೂರಿದೆ! 
ಇವುಗಳಲ್ಲಿ ಒಂದನೆಯದು "ಆದುನಿಕೀಕರಣ' ಎಂದಿರಬೇಕು. ಎರಡನೆಯದು 
"ವೈಭವಕರಣ 'ವೆಂದಾಗಬಹುದು. ಮೂರನೆಯದು " ವಿದ್ಯುತ್ಯರಣ 'ವಾಗುವುದು 
ಉತ್ತಮ. ನಾಲ್ಕನೆಯದನ್ನು "ರಾಷ್ಟ್ರೀಕರಣ 'ವೆಂದೇ ಸಮರ್ಥಿಸಬಹುದು. ಆದರೆ 
"ವಿದ್ಯುತ್‌' ಶಬ್ದಕ್ಕೆ ವಿದ್ಯುತ್ಸಹತ ಎಂದೂ "ರಾಷ್ಟ್ರ' ಶಬ್ದಕ್ಕೆ ರಾಷ್ಟಾಧೀನ ಎಂದೂ 
ಲಾಕ್ಷಣಿಕವಾದ "ಅರ್ಥವನ್ನಿಟ್ಟುಕೊಳ್ಳಬೇಕಾಗುತ್ತದೆ. "ರಾಷ್ಟ್ರಸಾತ್ಯರಣ' ಎಂಬುದು 
ಸರಿಯಾದ ಶಬ್ದ. ಉಚ್ಛಾರಣ ಸೌಕರ್ಯವನ್ನು ಗಮನಿಸಬೇಕಾಗಿರುವುದರಿಂದ, 
ಯಾವ ಶಬ್ದವನ್ನಾಗಲಿ ಬಳಕೆಗೆ ತರುವ ಮೊದಲು ಸಾವಧಾನವಾಗಿ ಚಿಂತಿಸುವುದು 
ಒಳ್ಳೆಯದು. 3% 3 


ಯಯ ಕನ್ನಡ ಬಂಧುಗಳೆ, ೧೯೧೫ರಲ್ಲಿ 
ನನ ಕನ್ನಡ ಸಾಹಿತ್ಯ ಪರಿಷತ್ತು ೯೫ನೇ 
ರ್ಷದ ಹೊಸ್ತಿಲಲ್ಲಿದೆ. ಸ್ಥಾಪನೆಗೊಂಡ0ದಿನಿಂದ 
ಮೊ ಕನ್ನಡ-ಕನ್ನಡಿಗ-ಕರ್ನಾಟಕದ 
ಒಳಿತಿಗೆ ಶ್ರಮಿಸುತ್ತಾ, ಕನ ಡಿಗರಲ್ಲ ಸ ಸಾಹಿತ್ಯ ಮತ್ತು 
ಸಾಂಸ್ಕ ತಿಕ ಎಚ್ಚರ “ಮೂಡಿಸುವಲ್ಲಿ ಪರಿಷತ್ತಿನ 
ಪಕಟನೆಗಳು ಪ ಮಹತ್ವದ ಪಾತ್ರ ವಹಿಸುತ್ತಾ "ಬಂದಿವೆ. 
ನಮ್ಮ ಪ್ರ ಪಕಟಣೆಗಳು ಓದುಗರ ಜೇಬಿಗೆ 
ಭಾರವೆನಿಸುವಂಥವಲ್ಲ, ಆದಷ್ಟೂ ಕಡಿಮೆ ಬೆಲೆಯಲ್ಲಿ 
ಮೌಲಿಕ ಕೃತಿಗಳನ್ನು ಸಹೃದಯರಿಗೆ 
ಕೊಡಬೇಕೆನ್ನುವ ನೀತಿಗೆ ಪರಿಷತ್ತು ಈಗಲೂ 
ಬದವಾಗಿದೆ. "ಕನ ಡಿಗರನ್ನು ಪ್ರ ಪ್ರಜ್ಞಾವಂತರಾಗಿ, 
ಅಭಿಮಾನಧನರಾಗಿ, ವಿಶ್ವಮಾನವರಾಗಿ ರೂಪಿಸಲು 
ಪರಿಷತ್ತು ಪ್ರಕಟಿಸುವ ಸ ಸಾಹಿತ್ಯವು 
ಪೂರಕವಾಗಿರಬೇಕೆನ್ನುವ ಚ ನನ್ನದು. 
ಪರಿಷತ್ತು ಈಗಾಗಲೇ ಪ್ರಕಟಿಸಿ ಅತ್ಯಂತ 
ಜನಪ್ರಿಯವಾಗಿರುವ ಹಾಗೂ ಹೊಸ ಪುಸ್ತಕಗಳನ್ನು 
ಗದಗದಲ್ಲಿ ನಡೆಯುತ್ತಲಿರುವ ಅಖಿಲ ಭಾರತ 
೭೬ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಸಂದರ್ಭದಲ್ಲಿ. ಮುದ್ರಣಗೊಳಿಸಿ' ಕನ್ನಡಿಗರ 
ಕೈಗೊಪ್ಪಿಸುವುದಕ್ಕೆ ನಮಗೆ ಹೆಮ್ಮೆಯೆನಿಸುತ್ತದೆ. 
ಸಹ ; ದಯರು ಈ ಪುಸ್ತಕಗಳನ್ನು ಎಂದಿನ. 
ಪ್ರೀತ್ಕಾದರಗಳಿಂದ ಬರಮಾಡಿಕೊಳ್ಳುವರೆಂಬ 
ಭರವಸೆ ನನಗಿದೆ. 


. ನಲ್ಲೂರು ಪ್ರಸಾದ್‌. ಆರ್‌.ಕೆ. 





